ಕನ್ನಡ ಕವಿಕಾವ್ಯ ಮಾಲೆ 


ಬಿಳ್ಳಿ ಹಬ್ಬದ ಪ್ರಕಟಣೆ 


ಕನ್ನಡ ಸೌಂದರ್ಯಲಹರಿ 


ಶಾರದಾ ಮಂದಿರ 
ರಾಮಯ್ಯರ್‌ ರಸ್ತೆ, ಮೈಸೂ ಲ. 


ಈ ಮಾಲೆಯ ಸಂಪಾದಕರು ಮತ್ತು ಪ್ರಕಾಶಕರು 


H.M. SHANKAR NARAYANRAO, M.A. 


Professor and Head of the Department of Kannada, 
Sharada Vilas College, Mysore-4 


(೫ 


ಥಮ ಮುದ್ರಣ: ೧೯೬೯ (ಆಗಸ್ಟ್‌) 


ರ್ಡಿ 


ಎಲ್ಲ ಹಕ್ಕುಗಳೂ ಲೇಖಕರವು 


ಬೆಲೆ: ಒಂದೂವರೆ ರೂಸಾಯಿ 


ಮುದ್ಯಕರು 


ಆ) 
ಮೈ ಸೂರು 


ಮೈ ಸೂರು 


ಶ್ರೀಮಚ್ಛಂಕರಾಚಾರ್ಯರ " ಸೌಂದಶ್ಯಲಹಂ' ~ ನಾನು ಕನ್ನಡಿಸಿದ್ದು 
ಅದರ ಕಾ ಗುಣಕ್ಕೆ ಮನಸೋತು. `ಈ ಶೆತಕದಲ್ಲಿ ಎರಡು- ಭಾಗಗಳಿವೆ ; 
ಆನಂದಲಹೆರಿ a ಸೌಂದರ್ಯ ಲಹರಿ. ಆನಂದಲಹರಿಯಲ್ಲಿ ತಾಂತ್ರಿಕ 
ವೌಲ್ಯ ಪ್ರ ಪ್ರಧಾನವಾಗಿದ್ದ ಸೌಂದರ್ಯ ಲಹರಿಯಲ್ಲಿ ಕಾವ್ಯಮೌ ಲ್ಯ ಬಾನ 
ವಾಗಿದೆ. ಸಾಹಿತ್ಯದೃಷ್ಟಿ ಸಿಯಿಂದ Ra ವೆರಿಸಿದ. ಮತ್ತು ಅನುವಾದಿಸಲು 
ದುಷ್ಭರವಾಗಿ ಕಂಡ EEL, ಹೆನ್ನೊಂದು ಪದ್ಯಗಳನ್ನು ಇಲ್ಲಿ 
ಅನುವಾದಿಸಿಲ್ಲ. ಇಲ್ಲಿನ ಮೊದಲ ಇಪ್ಪ ನೃತ್ರೊಂಬತ್ತು ಪದ್ಯ ಗಳು ಅನಂದ 
ಲಹರಿಯವು. 

ಕಡೆಯಲ್ಲಿ ಕೊಟ್ಟ ರುವ ಟಪ್ಪ ಣಿಗಳನ್ನು ಕೇವಲ ಕಾವ್ಯದೃಷ್ಟಿ ಸಿಯಿಂದ 
ಸಿದ್ಧಪಡಿಸಲಾಗಿದೆ ; “ ಕಾಂತ್ರಿಕ “A ವಿವರಣೆಗೆ ಕ್ಲ ಹಾಕಿಲ್ಲ. ಆ 
ಕೆಲಸಕ್ಕೆ ನಾನು ಫ್‌: ನ ಅಲ್ಲ. ಅತ್ಯುತ್ತಮನೆನಿಸಿದ ಕೆಲವು ಮೂಲ 
ಪದ್ಯಗಳನ್ನು ಅನುಬಂಧದಲ್ಲಿ ಕೊಡಲಾಗಿದೆ. 

ಈ ಅನುವಾದ ಮೂಲವನ್ನು ಅತ್ಛಂತ ಶ್ರದ್ಧೆಯಿಂದ ಅನುಸರಿಸಿದೆ ಎಂದು 
ಧೈರ್ಯವಾಗಿ ಹೇಳಬಲ್ಲೆ. ಇದು ಕಾವ್ಯಪ್ರೇಮಿಗಳಿಗೆ, ರಸಜ್ಜರಿಗೆ ಇಷ್ಟವಾದರೆ 
ನನ್ನ ಶ್ರಮ ಸಾರ್ಥಕ. 

ಈ ಕೃತಿಯನ್ನು ತನ್ಮು ಮಾಲೆಯಲ್ಲಿ ಬೆಳ್ಳಿ ಹಬ್ಬದ ಒಂದು ಕುಸುಮ 
ವನ್ನಾಗಿ ಸೇರಿಸಿಕೊಂಡ ಗುಣಪಕ್ಷಪಾತಿಗಳಾದ ಪ್ರೊ. ಎಚ್‌. ಎಂ. ಶಂಕರ 
ನಾರಾಯಣರಾಯರಿಗೆ ನನ್ನ ನಮಸ್ಕಾರ. ಇದನ್ನು ಸೊಗಸಾಗಿ ಮುದ್ರಿಸಿ 
ಕೊಟ್ಟಿರುವ ಶ್ರೀ ಜಿ. ಎಚ್‌. ಸೃಷ್ಣಮೂರ್ತಿಯವರ ಸಹಾಯವನ್ನು 
ನೆನೆಯುತ್ತೇನೆ. | 


ಕನ್ನಡ ಅಧ್ಯಯನ ಸಂಸ್ಥೆ ಸಿ. ಪಿ. ಕೃಷ್ಣಕುಮಾರ್‌ 
ಮಾನಸಗಂಗೋತ್ರಿ, ಮೈಸೂರು.೬ 


ಪರಿವಿಡಿ 


ಪೀಠಿಕೆ ಭೀ ಸ ಸಾ ಸ ೫ 
ಕನ್ನಡ ಸೌದರ್ಯಲಹರಿ $d ವ ತೋ 
ಅನುಬಂಧ ಚ ಸ ಡನ ಹ 
ಟಿಪ್ಪಣಿಗಳು ನ ಹಃ ಜ್‌ ಆ. ಷೆ 


HA 


ಖೀಠಿಕೆ , Bui ಥಿ 


೧ ತೆ 


ಅಹಂ ಬ್ರಹ್ಮಾಸ್ಮಿ, ಶಪೋಶಂ ಎಂಕ ಉರ ಘೋಷಿಸಿ ಅದ್ವೈತ 


ಸಿದ್ಧಾಂತದ ವಿಜಯದುಂದುಭಿಯನ್ನು ಅಪ್ರತಿಷತವೌಗಿ: 'ಮೊಳೆಗಿಸಿ ಭರತ 
ಖಂಡದ ಧಾರ್ಮಿಕ ಜಗತ್ತಿನಲ್ಲೊಂದು ಮಹತ್ತರ 'ಕ್ರಾಂತಿಯಸ್ಷೆ ಬ್ಬಿಸಿದ 
ಪ್ರಚಂಡ ಜೇತನ ಶ್ರೀ ಶಂಕರಾಚಾರ್ಯರು. ವೇದಾಂತಿ, ವಾದಿ, ತಾರ್ಕಿಕ, 
ಭಕ್ತ, ಅನುಭಾನಿ-ಎಲ್ಲವೂ ಆಗಿರುವ ಬಹುಮುಖ ವ್ಯಕ್ತಿತ್ವ ಆಚಾರ್ಯ 
ರದು: ಇಷ್ಟಲ್ಲದೆ ಅವರು ಶ್ರೇಷ್ಠಸ್ಮರದ ಕವಿಯೂ ಹೌದು. ಅವರು ಪ್ರಸ್ಥಾನ 
ತ್ರಯಕ್ಕೆ "ರಚಿಸಿರುವ ಲೋಕಪ್ರ ಸಿದ್ಧವಾದ ಭಾಷ್ಯಗಳಲ್ಲಿ ಅವರ ಧೀಶೆಕ್ತಿಯ 
ಗಭೀರತೆ ಪ್ರಖರತೆ ನಿಶಿತತೆಗಳು ಅರಿವಾಗುವಂತೆಯೆ ಅವರ ಸ್ತೋತ್ರಗಳೆಲ್ಲಿ 
ಕವಿಷೃದಯದ ಭಾವಪ್ರಗಾಢತೆಯ ಪರಿಚಯವಾಗುತ್ತದೆ. ತನ್ಮು ವೇದಾಂತ 
ಗ್ರಂಥಗಳಲ್ಲಿ ಅಧ್ಯಾತ್ಮಕ್ಕೆ ಮನೋವಿಜ್ಞಾನಕ್ಕೆ ಮತ್ತು ವಿಜ್ಞಾನಕ್ಕೆ ಕೂಡ 
ಕೆಲವು ಅಪೊರ್ವವಾದ್ಕ ಆಧುನಿಕ ವಿಚಾರಸಮ್ಮತವಾದ ಕೊಡುಗೆಗಳನ್ನಿತ್ತಿ 


ರುವ ಆಚಾರ್ಯರು ತಮ್ಮ ಸ್ತೋತ್ರಕೃತಿಗಳಲ್ಲಿ ಬಹು ಸುಂದರನಾದ, ಭಗವದ 


ರ್ಪಿತವಾದ ಕವಿತೆಯನ್ನು ಅನುಗ್ರ ಒಸಿದ್ದಾರೆ. 

ಜ್ಞಾನಮಾರ್ಗ ಭಕ್ತಿಮಾರ್ಗಗಳ ಸಮನ್ವಯವನ್ನು ಶಂಕರಾಚಾರ್ಯರ 
ಬದುಕಿನಲ್ಲಿ ಮತ್ತು ಕೃತಿಗಳಲ್ಲಿ ನೋಡುತ್ತೇವೆ ; ಅವರು ಅದ್ವೈತ ಸಿದ್ಧಾಂತದ 
ಮೂಲಕ ನಿರ್ಗುಣೋಪಾಸನೆಯನ್ನು ಪ್ರತಿಸಾದಿಸಿರುನಂತೆಯೇ ತಮ್ಮ 
ಸ್ತೋತ್ರಗಳಲ್ಲಿ ಸಗುಣೋಪಾಸನೆಯನ್ನು ಎತ್ತಿಹಿಡಿದಿದ್ದಾರೆ. ದ್ವೈತ ಅದ್ವೈ 
ತಕ್ಕೆ ವಿರೋಧಿಯಲ್ಲ, ಅದರ ಪ್ರಥಮ ಸೋಪಾನ ಮಾತ್ರೆ; ಅಂತಿಮವಾಗಿ 
ದ್ವೈತ ಅದ್ವೈತದಲ್ಲಿ ಸರ್ಯವಸಾನವಾಗಬೇಕು. ಇದನ್ನು ಆಚಾರ್ಯರ ಸ್ತೋತ್ರ 
ಗ್ರಂಥಗಳ ವಿಷಯದಲ್ಲಿ ನೆನನಿಡಬೇಕಾಗುತ್ತದೆ. 

ಶ್ರೀಮದಾಚಾರ್ಯರ ಭಜಗೋವಿಂದ ಸ್ತೋತ್ರ, ದಕ್ಷಿಣಾಮೂರ್ತಿ ಸ್ತೋತ್ರ, 
ಶಿವಾನಂದಲಹರಿ ಮುಂತಾದ ಸ್ರೋತ್ರಕೃತಿಗಳಲ್ಲಿ "ಸೌಂದರ್ಯಲಹರಿ' ಶಿರೋ 
ರತ್ನಪ್ರಾಯವಾದುದು; ಸಂಸ್ಕೃತ ಸ್ತೋತ್ರ ಸಾಹಿತ್ಯಸರಂಸರೆಯಲ್ಲಿ ಅದು 


8 


೨ಂದರ್ಯಲಹರಿ 
ಸ ಕನ್ನಡ ಸೌಂದ 


ತನ್ನಜಿ ಆದ ವೈಶಿಷ್ಟ ವನ್ನು ಪಡೆದುಕೊಂಡಿದೆ. ಅದು ಸ್ತೋತ್ರವಷ್ಟೆ 
ಆಗಿರದೆ, ಅದ್ವಿತೀಯವಾದ ಮೆಂತ್ರಶಾಸ್ರ್ರವೆಂದು ಪ್ರಖ್ಯಾತೆವಾಗಿದೆ. 
ಸಾಮಾನ್ಯವಾಗಿ ಅದಕ್ಕೆ ಮಂತ್ರಶಾಸ್ತ್ರವೆಂದೆ ಭರತವರ್ಷದಲ್ಲಿ ಅಗ್ರಪ್ರಾಶ 
ಸ್ರ್ಯವಿರುವುದು ; ಈ ದೃಷ್ಟಿಯಿಂದಲೆ ಅದರ ಬಗೆಗೆ ಹತ್ತಿರ ಹತ್ತಿರ ನೂಕ 
ವ್ಯಾಖ್ಯಾನಗಳು ದೇಶಾದ್ಯಂತ ಹುಟ್ಟಿ ಕೊಂಡಿದೆ. "ಸೌಂದರ್ಯಲಹರಿ ಗಳಿಸಿ 
ಕೊಂಡಿರುವ ಜನಸ್ರಿಯತೆ, ಪೂಜೆ ಪುರಸ್ಕಾರಗಳಿಗೆ ಇದಕ್ಕಿಂತ ಉಜ್ವಲವಾದ 
ಸಾಕ್ಷಿ ಬೇಕಿಲ್ಲ. ಆದರೆ ವ್ಯಾಖ್ಯಾನಕಾರರು ಈ ಕೃತಿಗೆ ನೀಡಿದ ಮಂತ್ರಶಾಸ್ರಿ 
ಯವಾದ ಮಹೆತ್ವ ಅದರ ಕಾವ್ಯಸ್ವರೂಪವನ್ನು ಒಂದೆ ಹಾಕಿದಂತೆ ತೋರು 
ತಜಿ. ವಾಸ್ತವವಾಗಿ, ಈ "ಸೌಂದರ್ಯಲಹರಿ'ಗೆ ಯಾಂತ್ರಿಕ, ತಾಂತ್ರಿಕ 
ವಕೌಲ್ಯಗಳಿಂದ ವಿಭಿನ್ನವಾದ, ಸ್ವತಂತ್ರವಾದ, ಗಣನೀಯವಾದ ಕಾವ್ಯ 
ವಶೌಲ್ಯವಿರುವುದು ಸುಸ್ಪಷ್ಟವಾದ ವಿಚಾರ. 

"ಸೌಂದರ್ಯಲಹೆರಿ'ಯೊಂದು ಶತಕ; ಇದರಲ್ಲಿ ಎರಡು ಭಾಗಗಳಿವೆ: 
ಒಂದು ಅಕಂದಲಹರಿ, ಮತ್ತೊಂದು ಸೌಂದರ್ಯಲಹರಿ. ಮೊದಲಿನ ನಲವತ್ತು 
ಪದ್ಯಗಳನ್ನೊಳೆಗೊಂಡಿರುವ ಆನಂದಲಹರಿಯಲ್ಲಿ ತಾಂತ್ರಿಕ ಸ್ವರೂಪ ಪ್ರಧಾನ 
ವಾಗಿದೆ; ಇದರಲ್ಲಿ ಶ್ರೀಚಕ್ರ, ಶ್ರೀವಿದ್ಯೆ, ಕೆಲವು ಪ್ರಯೋಗಗಳು ಇತ್ಯಾದಿಗಳೆ 
ನಿರೂಪಣೆಯಿದೆ. ಉಳಿದ. ಅರುವತ್ತು ಪದ್ಯಗಳಲ್ಲಿ ರೂಪಗೊಂಡಿರುವ 
ಸೌಂದರ್ಯಲಹೆರಿಯೆಲ್ಲಿ ನಿಜವಾದ ಕಾವ್ಯವನ್ನು ಕಾಣುತ್ತೇವೆ. 

ಈ ಕೃತಿಯಲ್ಲಿ ಶ್ರೀ ಶಂಕರಾಚಾರ್ಯರು ತ್ರಿಜಗನ್ಮಾತೆಯಾದ ಆದಿಶಕ್ತಿ 
ಯನ್ನು ಭಕ್ತಿಭಾನಸರವಶತೆಯಿಂದ ಸ್ತೋತ್ರಿಸಿದ್ದಾರೆ. ಅವರು ಜ್ಞಾನಿ 
ಯಸ್ಟೇ ಅಲ್ಲ, ಜಿಜ್ಞಾಸು ಮಾತ್ರವೇ ಅಲ್ಲ, ಆರ್ತರೂ ಹೌದು ಎನ್ನುವುದು 
ಅನರ ಕಳಕಳಿಯ ಹಾಕ್ಳಿಕೆ ಪ್ರಾರ್ಥನೆಗಳಲ್ಲಿ ವ್ಯಕ್ತವಾಗುತ್ತದೆ. ಶ್ರೀಡೇವಿಯ 
ಮಹಿಮೆಯ ಸಂಕೀರ್ತನೆ, ಆ ತ್ರಿಪ್ರೆರಸುಂದರಿಯ ಅಸಮ ಲಾವಣ್ಯದ 
ವರ್ಣನೆ, ಅವಳ ಕೃಪೆಯ ಯಾಚನೆ-ಇವು ಈ "ಸೌಂದರ್ಯಲಹರಿ'ಯ 
ತ್ರಿವೇಣಿ. ಆದಿಶಕ್ತಿಯ ಸರ್ವಾಂಗ ಸೌಂದರ್ಯವನ್ನು ಆಚಾರ್ಯರು ಮುಡಿ 
ಯಿಂದ ಅಡಿಯವರೆಗೆ ಪರಿಪರಿಯಾಗಿ ಬಣ್ಣಿಸಿದ್ದಾರೆ; ಆದರೆ ಅದು ಸಾಂಪ್ರ 
ದಾಯಿಕ ಸ್ರ್ರೀವರ್ಣನೆಯ ಮಾದರಿಯಾಗಡೆ, ಜಗಜ್ಜ ನನಿಯನ್ನು ಶುದ್ಧ 
ಮುಗ್ಧ ಶಿಶುಭಾವದಿಂದ, "ನೊಲೆಯುಂಬ ಭಾವ' ದಿಂದ ಕಂಡು ಕಂಡರಿಸುವ 


ಪೀಠಿಕೆ ೩ 


ಉದಾತ್ತ ಸಾಹೆಸವಾಗಿದೆ. ಉದ್ದಕ್ಕೂ ಸ್ಥಾಯಿಯಾಗಿರುವ ಈ ಶಿಶು 
ಮನೋದಧರ್ಮದಿಂದಲೇ “ಸೌಂದರ್ಯಲಹರಿ” ಅನನ್ಯ ಕೃತಿಯಾಗಿರುವುದು. 
ಆದಿಶಕ್ತಿಯ ಕಲ್ಪನೆ ಹೆಣ್ಣಿನ ಕಲ್ಪನೆ ನಿಜ; ಆದರೆ ಆಕೆ ಸಾಮಾನ್ಯ 
ಹೆಣ್ಣಲ್ಲಸಕಲ ಸೌಂದರ್ಯದ ಆಕರ, ಪರಬ್ರಹ್ಮಸ್ವರೂಪಿಣಿ, ವಿಶ್ವಾಕಾರೆ, 
ಅಖಿಲ ಲೋಕಗಳ ತಾಯಿ. ಅವಳ ಚೆಲುವನ್ನು ಒಂದು ಅತ್ಯುನ್ನತ ಮನೋ 
ಭೂಮಿಕೆಯಲ್ಲಿ ಸಂದರ್ಶಿಸಿದ್ದಾರೆ ಆಚಾರ್ಯರು. ಆ ಎತ್ತರದ ನೆಲೆಯಿಂದ 
ಮೂಡಿಬಂದಿರುವ ಈ ದೇವೀಸೌಂದರ್ಯ ವರ್ಣನೆ ಶ್ಶಂಗಾರರಂಜಿತವಾದ, 
ಭವಕಲುಷಿತವಾದ ಸುಂದರ ವಿರಚನೆಯಷ್ಟೆ ಆಗದೆ, ಅಲೌಕಿಕ ಪ್ರಭಾವಳಿ 
ಯನ್ನು ಪಡೆದುಕೊಂಡು ತೊಳಗುತ್ತಿ ರುವ ಶಿವಸೃಷ್ಟಿ ಯಾಗಿದೆ; ವಾಚಕರ 
ಅಥವಾ ಶ್ರೋತೃಗಳ ಚಿತ್ತವನ್ನು ಕೂಡ ಆ ಫರುಪಾಧಿ ಕ ನೆಲೆಗೆ 
ಕೊಂಡೊಯ್ಯುವ. ಶಕ್ತಿಯಿಂದ ಕೂಡಿದೆ. ಕನಿಸಮಯೆಗಳು, ಸಂಪ್ರದಾಯ 
ಪರವಾದ ಅಲಂಕಾರಗಳು ಇಲ್ಲಿಲ್ಲವೆಂದಲ್ಲ, ಇವೆ. ಆದರೆ ಅವು ಅತ್ಯುದಾತ್ರ್ತ 
ವಾದ್ಯ ಭವ್ಯವಾದ ಕಲ್ಪನೆಗಳಿಗೆ ಪೂರಕವಾಗಿ ನಿಂತು ಸೆ ಸರ 
ವಾಗಿನೆ. ಕ ನ್ಯ ಪ್ರೀಗೆ ಅನ್ವಯಿಸಿದಾಗ pee Tus ಕ 
ಸಮಯವಾಗಿ ಯಾವುದು ಜ್ಞ; "ಆದು ಟೆ ಸ | 
ವಾಗಿ, ಸಮರ್ಪಕವಾಗಿ ಒಪ್ಪುತ್ತದೆ. |" ತ್‌ 


| (3 Due ಶ್‌ 
ಶಂಕರಾಚಾರ್ಯರು ಮೊದಲು ಆದಿಶಕ್ತಿ Oe ರುಂದ್ರ' PA ಕ 
ಯನ್ನು ಭಾವನಿರ್ಭರತೆಯಿಂದ ಕೀರ್ತಿಸುತ್ತಾರೆ. ಶ್ರೀಡೆ!ಔ ನಕ್ಟನ ಔಿಕಮೇನ 
ನಿಯಾಮಕ ಶಕ್ತಿ, ಸೃಷ್ಠಿ ಸ್ಥಿ ತಿಲಯಗಳ ಸೂತ್ರಧಾರಿಣಿ ; ಬ್ರಹ್ಮನಿಷ್ಠು 
ಮಹೇಶರೆಲ್ಲ ಅವಳ ಕೈಗೊಂಜಿಗಳು. ಅವಳಿಂದಲೇ ಹೆಗಲು ಇರುಳು ಉಳಿವು 
' ಅಳಿವು. ಶಿವ ಶೆಕ್ತಿಯೊಡಗೂಡಿ ಮಾತ್ರ ಲೋಕನನ್ನು ಸೃಜಿಸಬಲ್ಲ; ಶೆಕ್ತಿಯ 
ಕೃಪೆಯಿಲ್ಲದೆ ದೇವಗಣ ಅಲುಗಾಡುವುದೂ ಸಾಧ್ಯವಿಲ್ಲ. ಹರಿಹರ ವಿರಿಂಚಿ 
ಸೇವ್ಯಳಾದ ಆ ತಾಯಿಯನ್ನು ನಂದಿಸಿ ಸ್ತುತಿಸಬೇಕಾದರೂ ಪುಣ್ಯ ಮಾಡಿ 
ರಬೇಕು! 
ದೇವಿಯ ಸದಕಮುಲದ ದೂಳಿಯಿಂದಲೇ ಬ್ರಹ್ಮ ಲೋಕಗಳನ್ನು ಸೃಷ್ಟಿಸು 


ಶ್ತಾನೆ; ಅದನ್ನು ಹೆರಿ ಕಾಸಿಡುತ್ತಾನೆ; ಅದನ್ನೆ ರುದ್ರ ನಾಶಮಾಡಿ ಬೂದಿ 


4 
ಲ ಕನ್ನಡ ಸೌಂದರ್ಯಲಹರಿ | 
ಬಳಿದುಕೊಳ್ಳುತ್ತಾನೆ. ಈ ಚರಣ ರಜದ ಮಹಿಮಾತಿಶಯವೆಂಥದು ಎಂಬು 
ದನ್ನು ಆಚಾರ್ಯರು ಶಕ್ತಿವತ್ತಾದ ರೂಪಕಗಳ ಮೂಲಕ ಚಿತ್ರಿಸುತ್ತಾರೆ ; 
ಚರಣರಜವಿದಜ್ಞಾ ನಿಹೃದಯ ತಿಮಿರವನು ಕಳೆವ ದಿನಪ ; 
ಜಡರಿಗಿದುವೆ ಮಕರಂದಭರಿತ ಚೈತನ್ಯದೊಂದು ಸ್ತಬಕ ; 


ಇದು ದರಿದ್ರಜನವೃಂದೆಕಹುದು ಚಿಂತಾಮಣಿಯ ಮಾಲೆ ; 
ಜನ್ಮಜಲಧಿಯಲಿ ಮುಳುಗಿ ಹೋದವರಿಗಿದು ವರಾಹದಾಡೆ 1. 


ನರಾಹದಂಷ್ಚ್ರದ ಪೌರಾಣಿಕ ಪ್ರತಿಮೆ ಇಲ್ಲಿ ವಿಶಿಷ್ಟ ರೀತಿಯಲ್ಲಿ ಬಳಕೆ 
ಗೊಂಡಿರುವುದನ್ನು ಗಮನಿಸಬಹುದು. 

ಬ್ರಹ್ಮನಿಂದ ಸೃಷ್ಟಿ, ವಿಷ್ಣು ವಿನಿಂದ ರಕ್ಷಣೆ, ರುದ್ರಥಿಂದ ಅಳಿವು. ಈಕೆ 
ನಾದರೊ ಈ ಮೂವರನ್ನೂ ತನ್ನ ಸಹಿತ ಲಯಗೊಳಿಸುತ್ತಾನೆ. ಬಳಿಕ ಆ 
ಸದಾಶಿವನೆ ಶ್ರೀ ದೇವಿಯ ಭ್ರೂಲತೆಯ ಕೇವಲ ಒಂದು ಚಲನೆಯಿಂದ 
ಆಜ್ಞ ಪ್ರನಾಗಿ ಎಲ್ಲವನ್ನೂ ಮತ್ತೆ ಮೊದಲಿಂದ ಸೃಜಿಸುತ್ತಾನೆ. 

ಉಳಿದ ದೇವತೆಗಳೆಲ್ಲ ಅಭಯಹಸ್ತವನ್ನು ಮೇಲೆತ್ತಿ ವರ ಕೊಡುವಂತೆ 
ನಾಟಕವಾಡುತ್ತಾರೆ; ಆದಕಿ ದೇವಿ ಅಂತಲ್ಲ. ಲೋಕಗಳನ್ನು ಭಯದಿಂದ 
ರಕ್ಷಿಸಿ ಬಯಸಿದ್ದಕ್ಕಿಂತ ಮಿಗಿಲಾದ ಫಲವನ್ನು ಕೊಡುವುದಕ್ಕೆ ಅವಳ 
ಎರಡು ಚರಣ ಸಾಕು. “ಎಲೆ ಭವಾನಿ ನಾನು ನಿನ್ನ ದಾಸ. ನನ್ನನ್ನು ಕೃಪೆ 
ಯಿಂದ ನೋಡು” ಎಂದು ಸ್ತೋತ್ರಿಸಬಯಸುವಾತ "ಎಲೆ ಭವಾನಿ' ಎಂದು 
ನುಡಿಯುವಷ್ಟರಲ್ಲೆ ಜೀವಿ ದೇವಗಣದ ಕಿರೀಟಿಗಳಿಂದ ಆರತಿಗೊಳ್ಳುವ ತನ್ನ 
ಸಾಯುಜ್ಯ ಷದನಿಯನ್ನು ನೀಡುತ್ತಾಳೆ. ಅವಳ ಕರುಣ ಅಷ್ಟು ದೊಡ್ಡದು. 

ದೇವಿಯ ಮನೋಹರ ಚಿತ್ರಗಳನ್ನು ಶಂಕರಾಚಾರ್ಯರು ಪರಿಣಾಮಕಾರಿ 
ಯಾಗಿ ಕೊಡುತ್ತಾರೆ. ಘಲಿಕೆಂದುಲಿಯುವ ಗೆಜ್ಜೆ ಕಟ್ಟದ ಡಾಬ್ಕು ಕರಿಕಲಭ 
ಕುಂಭ ಸಮಾನವಾದ ಸ್ತನಯುಗ, ಬಡನಡ್ಕು ಪೂರ್ಣ ಶಾರದ ಚಂದ್ರ 
ನಂತಹ ವದನ, ಬಿಲ್ಲು ಬಾಣ ಸಾಶಾಂಕುಶಗಳನ್ನು ಧರಿಸಿದ ಹಸ್ತ-ಹೀಗಿ 
ದಾತ ಸ್ರ “ಇಂತು ಪುರಹರಗು ಬೆರಗನೀವಳಿರಲೆನ್ನ ಮುಂದೆ 

್ರಿ ಉಂದು ಹಾರೈಸುತಾಕೆ ಇ ಖಿ 
ಮತ್ತೂ ಹೃದ್ಯವಾಗಿ ನಿರೂಪಿಸುತ್ತದೆ. ಲ. ಎನ್ನಿ ಹ 


ಹೀರಿಕೆ ೯ 
ಶರಚ್ಚಂದ್ರಿಕಾ ಶುಭ್ರೆ ನೀನು ಶಶಿಜಟಾಜೂಟ ಮಕುಟಿ 
ನರದಹಸ್ತೆ ಮೇಣಭಯಹಸ್ತೆ, ನೀ ಪುಸ್ತೆ ಕಾಶ್ಷಹಸ್ತೆ ! 
ನಿನ್ನ ನೊಮ್ಮೆ ನಮಿಸಿದರೆ ಸಾಕು. ಹಾಲ್ಮೇನು ದ್ರಾಕ್ಷೆಯಂಥ 
ನುಡಿಯ ಪಡೆದು ಸತ್ಪುರುಷರೊಡನೆ ಬೆರೆಯುವನು ನಿನ್ನ ಭಕ್ತ ! 
ಕವೀಂದ್ರರ ಹೈದಯಶಕಮಲವನಕ್ಕೆ ದೇವಿ ಬಾಲಸೊರ್ಯನ ದೀಪ್ತಿಯಿದ್ದಂತೆ. 
ಆ ಅರುಣವರ್ಣೆಯನ್ನು ಪೂಜಿಸುವ ಪುಣ್ಯಥೆನರು ಕವಿತ್ರ ಸಾಮಥಣ್ಯವನ್ನು 
ಪಡೆದು ವಿದ್ವತ್‌ ಸಭೆಗಳನ್ನು ರಂಜಿಸಬಲ್ಲರು. 
ಅಶರೀರನೂ ಅಸಹಾಯನೂ ಕೋಮಲಾಸ್ತ್ರ ನೂ ಆದ ಮನ್ನಥ ಆ 
ಜಗನ್ಮೋಹಿನಿಯ ಕಿಂಚಿತ್‌ ಕೃ ಪಾವಲಂಚ 0. 46 ಜಗತ್ತನ್ನು ಗೆಲ್ಲಲು 
ಸಮರ್ಥನಾಗುತ್ತಾನೆ: 
ಕುಸುಮ ಕೋದಂಡ, ದುಂಬಿಗಳ ನಾರಿ, ಪಂಚ ಪ್ರಸ್ಪಬಾಣ್ಕ 
ಆ ವಸಂತ ಸಾಮಂತ, ಮಲಯ ಮಾರುತೆನೆ ರಣನರೂಥ... 
ಆದರೂನು ಏಕಾಕಿಯಾಗಿ ಜಯಿಸುವನನಂಗ ಜಗವ : 
ಹೇ ಹಿಮಾದ್ರಿಸುತೆ, ತಳೆದು ನಿನ್ನ ಕಡೆಗಣ್ಣಿ ನೊಂದು ಕೃಪೆಯ ! 
ದೇವಿಯ ಸ್ಮರಕಲೆಯನ್ನು ಚ ಭಕ್ತ ಅಂಗನೆಯರನ್ನು ಸುಲಭವಾಗಿ 
ಒಲಿಸುತ್ತಾನೆ. ಆ ಸಿದ್ಧಿ ಯಾವ ಗಹೆನ? “ಗೆಲ್ಲಬಲ್ಲನವ ಸೂರ್ಯಚಂದ್ರಕುಚ 
ವುಳ್ಳ ಮೂರು ಜಗವ!” ನಿಜಕ್ಟೂ ಅತ ಕಲ್ಪನೆ. ಸಾಮಾನ್ಯ 
ಲಲನೆಯ ಚಿತ್ರವನ್ನು ಆಚಾರ್ಯರು ಸೂಚಿಸಿದೆರೂ, ತೆಕ್ಕನೆ "ಮ್ಮ ಚಿತ್ತವನ್ನು 
ಮೇಲೆತ್ತಿ ಭೂಮಕ್ಕೆಸೆಯುತ್ತಾರೆ. ಮೂರು ಲೋಕವೆ ಒಂದು ಹೆಣ್ಣು ; 
ಸೂರ್ಯ ಚಂದ್ರ .ಮಂಡಲಗಳೆ ಕುಚಯುಗ ! ಯಥಾಶಕ್ತಿ ಕಲ್ಪಿಸಿಕೊಳ್ಳ 
ಬೇಕಸ್ಸೆ. 
ಆಕೆಯೆ ಕಟೂಕ್ಷವೊಂದಿದ್ದರೆ ಹಣ್ಣು ಹೆಣ್ಣು ಮುದುಕನೂ ರೂಸಯೌನವನ 
ಸಂಸನ್ನನಾಗಿ ಅನುರಾಗಾಸ್ಗ ಸ್ಪದನಾಗುತ್ತಾ ನೆ: 


ಕಣ್ಣು ಕಳೆದಂಥ ರಾಗವಿಳಿದಂಥ ಮುದುಫನೆಡೆಗೆ ನೀನು 
ಹರಿಸಿದರೆ ಕಬಾಕ್ಸನನು ಅವನ ಬೆನ್ನಿನಲಿ ನೂರು ನೂರು 
ಹೆರೆಯೆದೆಂಗನೆಯೆರೋಡಿಬಹರು- ಮುಡಿ ಸಡಲ್ಲಿ ಕಲಶ ಕುಚದೆ 
ನಸ್ತ್ರಗಳು ಜಾರ್ಯಿ ಕಾಂಚಿಗಳು ತೂರಿ ಕಳಚಿಬಿದ್ದು ದುಗುಲ ! 


ಇಂದ್ರ ಬ್ರಹ್ಮಾದಿ ದೇವಸಮೂಹವೆಲ್ಲ ಸುಧಾಪಾನ ಮಾಡಿದರೂ ಜರಾಮರಣ 
2 


ಸ್‌ ಕನ್ನಡ ಸೌಂದರ್ಯಲಹರಿ 


ಗಳಿಗೆ ತುತ್ತಾಗುತ್ತದೆ. ಆದರೆ ಭೀಕರ ಕಾಳಕೂಟಿವನ್ನು ಕುಡಿದರೂ ಶಂಭು 
ಮಾತ್ರ ಚಿರಂಜೀವಿ. ಇದಕ್ಕೆ ಕಾರಣ ಆದಿಶಕ್ತಿಯ ಕಿನಿಯೋಲೆಯ ಮಹಿಮೆ 
ಯೆಂದು ಆಚಾರ್ಯರು ಊಹಿಸುತ್ತಾರೆ. 
ತಮ್ಮ ವ್ಯಕ್ತಿತ್ವ ಸಮಸ್ತವನ್ನೂ ಜಗಜ್ಜನನಿಯ ಕೈಗೊಪ್ಪಿಸಿ, ಬದುಕಿನ 
ಸಕಲ ವ್ನಾಪಾರಗಳೂ ಅನಳಿಗೆ ಸಂದ ಪೂಜೆಯೆಂದು ನಿವೇದಿಸುವಲ್ಲಿ 
ಶಂಕರಾಚಾರ್ಯರ ಅನನ್ಯ ಶರಣಾಗತಿಯ, ಸರ್ವಾರ್ಪಣದ ನಿಲುವು ಉಜ್ವಲ 
ವಾಗಿ ವ್ಯಕ್ತವಾಗುತ್ತದೆ : 
ನಿನಗೆ ನನ್ನನರ್ಪಿಸಿಹೆ : ನಿನ್ನ ಜಪ ನನ್ನ ಜಲ್ವವೆಲ್ಲ; 
ನನ್ನ ತಿರುಗಾಟ ನಿನಗೆ ಬಲನಂದ ಹಾಗೆ ; ನನ್ನ ಊಟ 
ನಿನಗೆ ಸಲುವಂಥ ಹವನ; ನನ್ನ ಮಲಗುವಿಕೆ ನಿನಗೆ ನಮನ. - 
ಹೀಗೆ ನನ್ನೆಲ್ಲ ಕರ್ಮ ವಿಲಸಿತವು ನಿನಗೆ ಪೂಜೆಯಮ್ಮ ! 
ಇಂಥ ಶಿಖರವನ್ನು ತಲಪಿದ ಚೇತನಕ್ಕೆ ಪ್ರತ್ಯೇಕ ಪೂಜೆ ಧ್ಯಾನಗಳ ಅಗತ್ಯ 
ವಿಲ್ಲ; ಜೀವನವೆ ಮಹಾಪೂಜೆಯಾಗಿ ಪರಿಣಮಿಸುತ್ತದೆ. 
೩ 
ಇನ್ನು ದೇವಿಯನ್ನು ಆಚಾರ್ಯರು ಆಪಾದಮಸ್ಕಕ ವರ್ಣಿಸತೊಡಗುತ್ತಾಕೆ. 
ಅವರು ಏರಿದ ಎತ್ತರ ಜಗನ್ಮಾತೆಯನ್ನು ನಿಸ್ಸಂಕೋಚವಾಗಿ, ನಿರ್ವಿಕಾರ 
ವಾಗಿ ಬಣ್ಣಿಸುವ ಅರ್ಹತೆಯನ್ನು ಅವರಿಗೆ ತಂದುಕೊಚ್ಚಿ ಡೆ. ಆ ತಾಯ 
ಸೌಂದರ್ಯ ವಾರಾಶಿಯ ಒಂದೊಂದು ತರಂಗವನ್ನೂ ಹಿಡಿದಿಟ್ಟಿದ್ದಾರೆ 
ಆಚಾರ್ಯರು. ಒಂದೊಂದು ಚಿತ್ರವೂ ಬಂಧುರ್ಕ ಗೌರವಾಸ್ಟೃದ ವಂದ್ಯ. 
ದೇವಿಯ ಕ8ರೀಟಿದಿಂದ ಪ್ರಾರಂಭವಾಗುತ್ತದೆ ವರ್ಣನೆ. ಅವಳ ಸುವರ್ಣ 
ಕಿರೀಟದಲ್ಲಿ ಮಣಿರೂಪ ತಳೆದಿರುವ ದ್ವಾದಶಾದಿತ್ಯರನ್ನು ಕೆತ್ತಲಾಗಿದೆ ; 
ರತ್ನ ಕಾಂತಿಯನ್ನು ಪಡೆದು ಹಲವು ಬಣ್ಣ ಗಳಿಂದ ಮೆರೆಯುವ ಅವಳ ನೊಸ 
ಲಿನ ಚಂದ್ರಖಂಡ ಇಂದ್ರಧನುವಿನಂತೆ ಕಂಗೊಳಿಸುತ್ತದೆ! 
ಆ ಶಿನೆಯ ಮೃದುಸಾಂದ್ರ ಸ್ತಿಗ್ಗವಾದ ಕೇಶರಾಶಿ ನೀಲನೈೈದಿಲೆಯ 
ವನದಂತಿದೆ; ದೇವಿಯ ತುರುಬಿನಲ್ಲ' ಸಹಜವಾಗಿರುವ ಸೌರಭವನ್ನು 


ಶಡೆದುಕೊಳ್ಳ ದು ಇಂದ್ರನಂದನದ ಕುಸುನುಸಮುದಾಯನೆಲ್ಲ ಅಲಿಗೆ 
ಬಂದಿದಿ. ನ 


ಸೀಠಿಕೆ . ೧೧ 


ದೇವಿಯ ಬೈ ತಲೆಯ ಸರಣಿ ನಮಗೆ ಶುಭವೀಯಲಿ ಎಂದು ಅಶಿಸುತ್ತಾರೆ 
ಆಚಾರ್ಯರು, ಆ ಬೈತಲೆಯ ಹೃದಯಂಗವ ಚಿತ್ರವಿದು : 

ನಿನ್ನ ಘನ ಕೇಶರಾಶಿಯೆಂದೆಂಬ ತಿಮಿರ ವೈರಿಗಳಿಗೆ 
ಕೋಳುಹೋದ ಬಾಲಾರ್ಕ ಕಿರಣದೊಲು ತಳೆದು ಕುಂಕುಮನನು, 
ವದನಸೌಂದರ್ಯ ಲಹರಿವಾಹಿನಿಯ ಸ್ರೋತಸರಣಿಯಂತೆ 
ಮೆರೆವ ನಿನ್ನ ಬೈ ತಲೆಯ ಸರಣಿ ಕೊಡಲೆಮಗೆ ಶುಭನನಗಜೆ! 

ದೇವಿಯ ವದನಕಮಲದಲ್ಲಿ ವಿಹರಿಸಿ ಹರನ ಕಣ್ಣು ಗಳೆಂಬ ದುಂಬಿಗಳು 
ಸಹಜವಾಗಿ ಮರಿದುಂಬಿಯೆಂಥ ಮುಂಗುರುಳ ತಂಡೆದಿಂದ 
ಸುತ್ತುಗೊಂಡಿರುವ ನಿನ್ನ ಮೊಗ ನಗುವುದನ್ಮು ಕನುಲರುಚಿಯ 1 ' 
ಮುಗುಳು ನಗೆಯ, ಸುಲಿಪಲ್ಲ ಕಾಂತಿಕೇಸರದ್ಕ ಸುರಭಿಯೊಗೆವ 
ನಿನ್ನ ವದನಾಬ್ವ ದಲ್ಲಿ ಸೊಕ್ಕು ಪುವು ಸ್ಮರಹರಾಕ್ಷಿಭೃಂಗ ! 


"ಸ್ಮರೆಹರಾಕ್ಷಿಭ್ಛಂಗ' ಎಂಬ ಮಾತು ಇಲ್ಲಿ ಉಚಿತನಾದುದು. ಶಿವ ಮನ್ಮಥ 
ಹರನಾದರೂ ಶಿನೆಯ ಲಾವಣ್ಯಕ್ಕೆ ಸೋಲಬೇಕಾಯಿತು; ಕಾಮನ ಪ್ರತಾ 
ಪಕ್ಕೆ ಒಳಗಾಗಬೇಕಾಯಿತು. 
ಭುವನದ ಭಯವನ್ನು ಭಂಗಿಸುವುದೇ ದೇವಿಗೆ ಸದಾ ಇರುವ ವ್ಯಸನ. 
ಅವಳ ನಸು ಕೊಂಕಿದ ಹುಬ್ಬು ಮದನ ಧನು, ಮಧುಸ ರುಚಿಯುಳ್ಳ 
ಕಣ್ಣುಗಳೆ ಹೆಡೆ ಎಂದು ಆಚಾರ್ಯರ ಭಾವನೆ. ಈ ಬಿಲ್ಲನ್ನು ಮದನ ಎಡಗ್ಬೈ 
ಯಲ್ಲಿ ಹಿಡಿದುಕೊಂಡಾಗ ಅದರ ಮಧ್ಯಭಾಗ ಅನನ ಮುಸ್ಟಿಯಲ್ಲೂ 
ಮುಂಗೈಯಲ್ಲೂ ಅಡಗಿ ಕಾಣದಾಗುತ್ತದೆ. 
ಆಕರ್ಣಾಂತವಾದ ದೇವಿಯ ಕಣ್ಣುಗಳು ಕಾಮನ ಶರವಿಲಾಸವನ್ನು 
ಸೊಸುತ್ತ ಹೆರನನ್ನೂ ಚಂಚಲಗೊಳಿಸಿನೆ : 
೬ನಿಯನಕೆಗಿರುವ್ಯ ಬಾಣಗಳೆ ಗರಿಯ ಹೋಲುನಂಥ ಎನೆಯ್ಯ 
ತ್ರಿಪುರಹರನ ಮಾನಸದ ಶಾಂತರೆಸವನ್ನು ಕೆಡಿಸಿದಂಥ, 


ನಿನ್ನ ಕಣ್ಣುಗಳು, ಹೇ ಹಿಮಾಲಯನ ಕುಲದ ತೊಡನೆ, ಶಿನೆಯೆ... 
ಕಿನಿಯವರೆಗೆಳೆದ ಸ್ಮರನ ಶರ ನಿಲಾಸವನು ಮೆರೆಯುತಿಹನೆ ! 


ದೇವಿ ಕಣ್ಣು ತೆರೆದಾಗ ಉದಯ, ಮುಚ್ಚಿದಾಗ ಪ್ರಳಯ. ತನ್ನ ಕಣ್ಣೆರ 


೧೨ ಕನ್ನಡ ಸೌಂದರ್ಯಲಹರಿ 


ವಿನಿಂದ ಹೆಚ್ಚಿದ ಜಗವನ್ನು ಪ್ರಳಯದಿಂದ ಸೆಂರಕ್ಷಿಸುವುದಕ್ಕಾಗಿ ಅವಳು 
ಎನೆಯನ್ಸೆ ಮುಚ್ಚುತ್ತಿಲ್ಲನೆಂದು ಭಾವಿಸುತ್ತಾರೆ ಆಚಾರ್ಯರು. ಅರಳಿದ 


pe ೧7) 


೨ 
ತನ್ನನ್ನೂ ಜಾಯಿಸಬೇಕೆಂದು ಅವಳನ್ನು ಬೇಡಿಕೊಳ್ಳುತ್ತಾರೆ. ದೇವಿಗೆ 


ಪಕ್ಷಪಾತವುಂಟಿ ? ಮನೆಯಾಗಲಿ ವನವಾಗಲಿ ಚಂದ್ರ ಸೆಮಬುದ್ಧಿ ಯಿಂದ 


ಕಿರಣಗಳನ್ನು ಸುರಿಯುವುದಿಲ್ಲನೆ ? ತೆ 
ದೇವಿಯ ಕಿವಿಯಲ್ಲಿ ಎರಡು ಓಲೆಗಳಿವೆ : ಅವು ಅವಳ ಹೊಳೆಹೊಳೆ 

ಯುನ ಗಲ್ಲಗಳಲ್ಲಿ ಪ್ರತಿಫಲಿಸುವುದರಿಂದ ನಾಲ್ಕು ಓಲೆಗಳಾದಂತಾಯಿತು. 
ಒಂದೊಂದು ಓಲೆಯೂ ಚಕ್ರದಂತಿಡೆ. ಆದ್ದರಿಂದ ದೇವಿಯ ಮುಖವನ್ನು 
ನಾಲ್ಫು ಚಕ್ರಗಳುಳ್ಳೆ ಮನ್ಮಥ ರಥವೆಂದು ಕಲ್ಪಿಸಿಕೊಳ್ಳು ತ್ತಾರೆ ಶೆಂಕರರು. 
ಮನ್ಮಥ ಈ ರಥವನ್ನೇರಿ ತ್ರಿಪುರ ಸಂಹಾರಿಯನ್ನೈ ಎದುರಿಸುತ್ತಾನೆ, ಸೋಲಿ 
ಸಿಯೂ ಬಿಡುತ್ತಾನೆ! 

ಮಿರುಗುಗಲ್ಲದಲಿ ಬಿಂಬಿಸಿರುವಂಥ ಓಲೆಯೆರಡ ತಳೆದ 

ನಿನ್ನ ಮುಖವಿದನು ನಾಲ್ಕು ಚಕ್ರಗಳ ಮನ್ಮಥನ ವರೂಥ 

ಎನುನೆಸಿದನೇರಿ ಮಾರವೀರ, ರವಿ ಶಶಿಯ ಗಾಲಿಗೊಂಡು 

ಅವನಿರಥವಡರಿ ಬರುನ ಪ್ರ ಮಥವಲ್ಲಭನನೆದುರಿಸುವನು ! 
ಅಪೂರ್ವವಾದ ಕಲ್ಪನೆಯಿದು, ಚಮತ್ಪಾರದ ಅಂಶೆವಿದ್ದರೂ ಕೂಡ. 
 ಶಿಷೆಯ ಗಲ್ಲ ಎಣೆಯಿಲ್ಲದ್ದು. ಅದು ತಂದೆಯಾದ ಹಿಮವಂತೆನಿಗೆ 
ವಾತ್ಸಲ್ಯದ ಅನುಭವವನ್ನು, ಪತಿಯಾದ ಈಶ್ವರನಿಗೆ ಶೈಂಗಾರದ ಅನುಭವ 
ವನ್ನು ತಂದುಕೊಟ್ಟದ್ದು : | 

ವಾತ್ಸಲ್ಯದಿಂದ ಗಿರಿರಾಜ ತನ್ನ ಬೆರಳಿನಲಿ ಮುಟ್ಟದಂಥ್ಯ 

ಮತ್ತೆ ಮತ್ತೆ ಶಿನ ಅಧರಪಾನ ಕಾತರದೊಳೆತ್ತಿದಂಥ, 

ಶಂಭುನಿನ ಕೈಯೊಳಿರುವ ಕನ್ನಡಿಯ ಹಿಡಿಯಿದೆನಿಪ ನಿನ್ನ 

ಎಣೆಯೆ ಇಲ್ಲದೀ ಗಲ್ಲವನು ಶಿನೆಯೆ ಎಂತು ಹೊಗಳಲನ್ಮು! 


ಈಗ ಜೀವಿಯ ಕುಚಯುಗವನ್ನು ವರ್ಣಿಸುತ್ತಾರೆ ಶಂಕರಾಚಾರ್ಯರು. 
ಪ್ರಾಯಃ ಅವರ ವರ್ಣನೆಗಳೆಲ್ಲೆಲ್ಲಾ ಈ ಭಾಗ ಅತ್ಯುತ್ಥೃಷ್ಟವಾದುದು. 
ಸಾಮಾನ್ಯವಾಗಿ ಹೆಣ್ಣಿನ ಕುಚಗಳನ್ನು ಜಫಘನ್ಯ ಶೃಂಗಾರ ಪರಿಕರವನ್ನಾಗಿ 


1 
ಸ 
p: 


ಉತ್ಸಲದ ಪ್ರಕಾಶೆವುಳ್ಳೆ ನೀಳ ನೋಟದಿಂದ, ದೂರವಿರುವ ದೀನನಾದ 


ಶ್‌ ಕ ಲ ಜು 
ಟಟ 2 OE EY 


4 
ಕೆ 
೯ 
] 


ಪೀಠಿಕೆ ೧ಫ್ಲ 


ಮಾಡಿ ವರ್ಣಿಸಿದ ಕವಿಗಳೆ ನಮ್ಮಲ್ಲಿ ಬಹೆಳ ಮಂದಿ; ವಾಸ್ತವವಾಗಿ ಅವು 
ತಾಯ್ತನದ ಪ್ರತೀಕಗಳು. ಈ ದೃಷ್ಟಿಯಿಂದ ಕುಚಗಳನ್ನು ಕಂಡ ಕವಿಗಳು 
ಬಹಳೆ ವಿರಳ. ಶೆಂಕರಾಚಾರ್ಯರದು ಈ ವಿರಳ ಶ್ರೇಣಿ, ಗಣಪತಿ ಷಣ್ಮುಖರು 
ಹಾಲು ಕುಡಿಯುವ ದೃಶ್ಯವನ್ನು ಅವರು ನಮಗೆ ಕಾಣಿಸುತ್ತಾರೆ; ಆ 
ಮಕ್ಕಳು ಹಾಲೀಂಟುವಾಗ ತಾವೊ ಒಂದು ಮಗುವಾಗಿ ಆ ಸ್ತನಗಳನ್ನು 
ಪರಿಭಾವಿಸುತ್ತಾರೆ. ತಾಯಿ ಮಕ್ಕಳಿಗೆ ಹಾಲೂಡುತ್ತಿರುವಾಗ ಅವಳ ಸ್ತನ 
ಗಳನ್ನು ಯಾರೂ ನೋಡಬಹುದು ಚಿತ್ತಚಾಂಚಲ್ಯಕ್ಕೆ ಪಕ್ಕ್ಯಾಗದೆ ನೋಡ 
ಬಹುದು. ಆ ಮಾತೆಯೂ ಲಜ್ಜಿತಳಾಗುವುದಿಲ್ಲ; ನೋಡುವ ಕಣ್ಣೂ 
ಕಲುಸಿತವಾಗುವುದಿಲ್ಲ. ಆ ಪರಿಸರದಲ್ಲಿ ಮಾತೃತ್ವವೊಂದೆ ಪ್ರಧಾನವಾಗಿರು 
ತ್ತದೆ ; ಶೃಂಗಾರಕ್ಕೆ ಸ್ಥಾ ನವೇ ಇರುವುದಿಲ್ಲ. ಆ ಜಗಜ್ಜನನಿಯ ಸ್ತನಗಳು 
ತಮ್ಮ ಮನೋಜಾಡ್ಯವನ್ನು ಪರಿಹರಿಸಲೆಂದು ಪ್ರಾರ್ಥಿಸುತ್ತಾರೆ ಆಚಾರ್ಯರು : 
ಗಣಪ ಷಣ್ಮುಖರು ಕುಡಿದ್ಕ ಹಾಲು ಎಡೆಬಿಡದೆ ಸುರಿವ ನಿನ್ನ 
ಮೊಲೆಗಳೆಲೆ ತಾಯೆ ಕಳೆದು ಬಿಸುಡಲೌ ನನ್ನ್ನ ಮನಸಿನಳಲ : 


ಅನನು ನೋಡಿ ಹೇರಂಬ ತನ್ನ ಕುಂಭಗಳ ತಡವಿ ತಡನಿ 
ನೋಡಿಕೊಳ್ಳು ನನು ಬೇಗ ಬೇಗ ಶಂಕೆಯಲ್ಲಿ, ನಗೆಯ ಬರಿಸಿ! 


ಗಣಪತಿ ಕರಿಕುಂಭಗಳಂತಿರುವ ಮಾತೆಯ ಸ್ತನಗಳನ್ನು ನೋಡಿ ತನ್ನ 
ಕುಂಭಗಳು ಎಲ್ಲಿ ಹೋದುವೋ ಎಂದು ಗಾಬರಿಯಿಂದ ಮುಟ್ಟ ನೋಡಿ 
ಕೊಂಡನಂತೆ ! ಅನನ ಗಾಬರಿಯನ್ನು ಕಂಡು ತಾಯಿತಂದೆಗೆ ನಗು! 
ಸಾರ್ವತಿಯ ಸೈನಗಳು ಅಮೃತ ರಸದ ಮಾಣಿಕ್ಯ ಕುಂಭಗಳೆಂದೇ 
ಶಂಕರಾಚಾರ್ಯರ ನಂಬಿಕೆ: * 
ನಿನ್ನು ಮೊಲೆಗಳಿವು ಅಮೃತ ರಸದ ಮಾಣಿಕ್ಯ ಕುಂಭವೆಂದು 
ತಿಳಿನೆನಗರಾಜ ಧ್ವಜನ್ಕೆ ಇದರೊಳೆನಗಿಲ್ಲ ಶಂಕೆಯಿನಿಸು 1... 
ಈಂಟುತದನು ಆ ದ್ವಿರದೆನದನ ಷಣ್ಮುಖರು ಇಂದಿಗೂನು 
ಹೆಣ್ಣ ಕೂಟನರಿಯದ ಕುಮಾರರಾಗಿಯೇ ಉಳಿದಿರುವರು ! 
ತಾವ್ರೆ ಕುಡಿದುದು ಅಮೃತ ರಸವಾದುದರಿಂದಲೇ ಗಣಸಸಣ್ಮುಖರು ಚಿರ 
ಕುಮಾರರಾಗಿ, ಜರಾಮರಣರಹಿತರಾಗಿ ಉಳಿದಿದ್ದಾರೆ. ಆ ಅಮೃತರಸದ 
ಮಾಧುರ್ಯ ಎಂಥದೆಂದರೈೆ, ಸ್ತ್ರೀಸಂಗದಿಂದ ಬರುವ ಸುಖ ಅದರ ಮುಂಜಿ 


೧೪ ಕನ್ನಡ ಸೌಂದರ್ಯಲಹರಿ 


ಹುಲ್ಲಕ. ಎಂತಲೇ ಗಣಪ ಷಣ್ಮುಖರು ಬಾಲ ಬ್ರಹ್ಮೆಚಾರಿಗಳಾಗಿಯೆ ಉಳಿದಿ 
ದ್ದಾರೆ. ಇತರ ದೇವತೆಗಳೆಲ್ಲ ಅಪ್ಸರೆಯರ ಕೂಟಕ್ಕೆ ಕಾತರರಾಗಿರುವಾಗ್ಯ 
ಇವರು ಮಾತ್ರ ಶಿಶ್ಚಿಂತರಾಗಿ ಅಮ್ಮನ ಹತ್ತಿರ ಆಡಿಕೊಂಡಿದ್ದಾರೆ! ಅವಳ 
ಹಾಲಿನ ಮಹಿಮೆ ಅಂಥದು ! ಇದು ನಿಸ್ಸಂದೇಹವಾಗಿ ಅತ್ಯಂತ ವಿಶಿಷ್ಟವಾದೆ 
ಜೇತೋಹಾರಿಯಾದೆ ಕಲ್ಪನೆ; ಅಸಾಧಾರಣ ಪ್ರತಿಭೆಗೆ ಮಾತ್ರ ನಿಲುಕ 
ತಕ್ಕದ್ದು. 
ದೇವಿಯ ಎದೆಯಿಂದುಣ್ಮಿದ ಮೊಲೆವಾಲಿನ ಕಡಲನ್ನು ಸರಸ್ವತಿಯ 
ಸ್ವರೂಪವೆಂದು ಭಾವಿಸುತ್ತಾರೆ ಆಚಾರ್ಯರು. ಅದನ್ನು ಕುಡಿದು "ದ್ರವಿಡ 
ಶಿಶು' ಪ್ರೌಢಕವಿಪಂಕ್ತಿಯಲ್ಲಿ ಕಮನೀಯ ಕವಿಯಾಗಿ ಪರಿಣಮಿಸಿದನೆಂದು 
ಹೇಳುತ್ತಾರೆ. ಇಲ್ಲಿ "ದ್ರವಿಡಶಿಶು' ಮತ್ತಾರೂ ಆಗಿರದೆ, ಸ್ವಯಂ ಶಂಕರಾ 
ಚಾರ್ಯಕಿ ಆಗಿದ್ದಾರೆ! ಅವರಿಗೆ ಕಾವ್ಯ ರಚನಾ ಶಕ್ತಿ ಬಂದದ್ದು 
ಜಗನ್ಮಾತೆಯ ಕೃಪಾಸ್ತನ್ಯ ಪಾನದಿಂದ ! 
ಇನ್ನು ದೇನಿಯ ಕೋಮರಾಜಿಯನ್ನು ವರ್ಣಿಸುವಲ್ಲಿ ಆಚಾರ್ಯರ 
ಮನೋಜ್ಞ ವಾದ ಚಮತ್ಛೃತಿ ಎದ್ದು ಕಾಣುತ್ತದೆ: 
ಹರನ ಕೋಪದ ಜ್ವಾಲೆಗಳು ಸುತ್ತಿ ಮುತ್ತಿ ಕೊಳಲು ವಸವ, 
ನಿನ್ನ ಆಳವಹ ನಾಭಿಸರಸಿಯಲಿ ಮದನ ಮುಳುಗಿಕೊಂಡ |... 


ಧೂಮಲೇಖೆಯದರಿಂದ ಮೇಲೆದ್ದಿತದನೆ, ಗಿರಿತನೂಜೈೆ 
ನಿನ್ನ ರೋಮಗಳ ರಾಜಿಯೆಂದು ತಿಳಿಯುವರು ಜನರು ತಾಯೆ ! 


ಕುಚಗಳು ಒತ್ತಿದುದರಿಂದ ವ್ಯೋಮೆವೆ ಕಿರಿದಾಗಿ ನಾಭಿ ಕುಹರಿಣಿ 
ಯನ್ನು ಹೊಗುತ್ತಿದೆಯೋ ಎನ್ನುವಂತೆ ತೋರುತ್ತಿದೆ ಆ ರೋಮಾವಳಿ 
ಎನ್ನುವಲ್ಲಿ ಕಲ್ಪನೆ ಭವ್ಯತಾಸಂಸ್ಸರ್ಶಿಯಾಗುವುದನ್ನು ನೋಡುತ್ತೇವೆ. 
ದೇವಿಯ ನಾಭಿಯನ್ನು ಆಚಾರ್ಯರು “ಮದನ ತೇಜೋಗ್ನಿಗಿದು ಹೋಮ 
ಕುಂಡ, ರತಿಯ ಆಡುದಾಣ” ಎಂದು ಚಿತ್ರಿಸುತ್ತಾರೆ. 

ರುದ್ರನನ್ನು ಗೆಲ್ಲರೋಸುಗ ಮನ್ಮಥ ಮಾಡಿರುವ ಎರಡು ಬತ್ತಳಿಕೆ 
ಗಳಂತಿವೆ ದೇವಿಯೆ ಮಾನಖಂಡಗಳು ಎನ್ನುತ್ತಾರೆ ಆಚಾರ್ಯರು. ಅವುಗಳ 
ತುದಿಯಲ್ಲಿ ಉಗುರಿನ ರೂಪದ ಬಾಣಗಳಿವೆ--ಅವು ನಿತ್ಯ ನಮಸ್ಕರಿಸುವ 
ಸುರಕಿರೀಟಿಗಳೆ ಸಾಣೆಯಿಂದ ಹೆರಿತವಾಗಿವೆ. | 


ಪೀಠಿಕೆ ೧೫ 


ಆದಿಶಕ್ತಿಯ ಪಾದ ತೊಳೆದ ನೀರನ್ನು ತಾವು ಅನವರತ ಕುಡಿಯು 
ಪುದಾಗಿ ದೈನ್ಯಭಾವದಿಂದ ಹೇಳುತ್ತಾರೆ ಆಚಾರ್ಯರು; ಅದು ಬರಿಯ ನೀರಲ್ಲ, 
ಸರಸ್ವತಿಯ ತಾಂಬೂಲರಸ : 
ದೇವಿ, ಅಲತಿಗೆಯು ಬೆರೆತ ನಿನ್ನ ಪಾದಾಭಿಷೇಕ ಜಲವ 
ಕುಡಿನೆ ವಿದ್ಯಾರ್ಥಿಯಾದ ನಾನು ಹೇ ಜನನಿ ಸರ್ವಕಾಲ! 
ಸಹಜ ಮೂಕರನು ಕೂಡ ಕನಿಗಳಾಗಿಸುವೆ ತೀರ್ಥವಿದುವು 
ಸರಸ್ವತಿಯ ಮುಖ ಕಮಲ ತಾಂಬೂಲ ರಸವೆ ಆಗಿರುವುದು! 
ಮಹಾಜ್ಞಾ ನಿಯಾದರೂ ತಾನಿನ್ನೂ ವಿದ್ಯಾರ್ಥಿಯೆಂದು ಹೇಳಿಕೊಳ್ಳುವ 
ಶೆಂಕರಾಚಾರ್ಯರ ವಿನಯ ಅನುಕರಣೀಯವಾದುದು. ಆ ಜನನಿಯ ಮುಂದೆ 
ಎಲ್ಲರೂ ವಿದ್ಯಾರ್ಥಿಗಳ ಅಜ್ಜರೇ ! ಅವಳು ಒಲಿದರೆ ವಿದ್ಯೆ, ಇಲ್ಲವೋ 
ಅಜ್ಞಾನದ ಇದ್ದೆ. 
ಶ್ರೀದೇವಿಯ ಚರಣಾರನಿಂದದಲ್ಲಿ ಶಂಕರಾಚಾರ್ಯರು ಭ್ರಮರಭಾವ 
ದಿಂದ ಮಿರಮಿಸಬಯಸುತ್ತಾರೆ. ಹಾಗಾದಾಗ ಬದುಕು ಸಾರ್ಥಕ್ಯ ಪರಿ 
ಪೂರ್ಣ, ಸಂತೃಪ್ತ 1— 
ದೀನಜನ ಬಯಸುವೆಲ್ಲ ಸಿರಿಗಳನು ನಿಚ್ಚ ನೀಡುವಂಥ 
ಸಾಂದ್ರ ಸೌಂದರ್ಯ ಪ್ರಕರ ಮಕರಂದ ರಸವ ಸೂಸುವಂಥ 
ದಿವ್ಯ ಮಂದಾರ ಮಂಜರಿಯ ಸೊಬಗ ತಾಳಿಕೊಂಡು ನಿಂತ 
ನಿನ್ನ ಚರಣದಲಿ ಮುಳುಗಿ ಜೀನನಿದು ತುಂಬಿಯಾಗಲವ್ವ | 
ಜಗದ್ಧಾತ್ರಿಯ ಶೃಂಗಾರ ಪ್ರಸಾಧನಗಳ ಒಂದು ಅದ್ಭುತ ಚಿತ್ರವನ್ನು 
ಕೊಡುತ್ತಾ ಕಿ ಶಂಕರರು. ಚಂದ್ರಮಂಡಲನೆ ಅವಳ ಕರಡಿಗೆ ; ಅದರಲ್ಲಿವೆ ಅವಳೆ 
ಪರಿಕರಗಳು ; ಆ ಕರಡಿಗೆಯನ್ನು ಅವಳು ಭೋಗದಿಂದ ಬರಿದು ಮಾಡುತ್ತಲೆ 
ಇರುತ್ತಾಳೆ, ಬ್ರಹ್ಮ ಅದನ್ನು ಮತ್ತೆ ಮತ್ತೆ ತುಂಬುತ್ತಲೇ ಇರುತ್ತಾನೆ ; 
| ಆ ಕೆಲಂಕೆ ಕೆಸ್ತೂರಿಯಹುದು, ಪನ್ನೀರು ಚಂದ್ರ ಬಿಂಬ್ಕ 
ಕೆಪ್ಸರಗಳು ಹದಿನಾರು ಕಲೆಗಳೀ ತೆರದಿ ತುಂಬಿ ನಿಂದ 
ಇಂದುಮೆಂಡಲದ ಪಚ್ಚೆಕರೆಡಿಗೆಯ ನೀನು ಭೋಗದಿಂದ 
ಬರಿದುಗೊಳಿಸೆಲದ ನಿಚ್ಚ ತುಂಬುನನು ಮರಳಿ ಮರಳಿ ಬ್ರಹ್ಮ ! 
ಚಂದ್ರನ ಕ್ಷಯೆ-ವೃದ್ಧಿಗಳಿಗೆ ನನೀನ ರೀತಿಯಲ್ಲಿ ಕಾರಣ ಹೇಳಿದ್ದಾರೆ 
ಆಚಾರ್ಯರು. 


೧೬ ಕನ್ನಡ ಸೌಂದರ್ಯಲಹರಿ 


ರವಿಗೆ ಅವನ ಕಿರಣಗಳಿಂದಲೆ ಆರತಿ ಬೆಳಗುವಂತೆ, ಶಶಿಗೆ ಅದರ ಜಲಕಣ 
ಗಳಿಂದಲೆ ಅರ್ಥ್ಯವೆತ್ತುವಂತೆ, ಜಲಧಿಗೆ ಅದರ ಜಲದಿಂದಲೆ ತರ್ಪಣ ನೀಡು 
ವಂತೆ ತಾನು ದೇವಿಯನ್ನು ಅವಳ ನುಡಿಗಡಣದಿಂದಲೆ ಸ್ತುತಿಸುತ್ತಿದ್ದೇನೆಂದು 
ನಮ್ರತೆಯಿಂದ ಹೇಳಿ ಈ ಸ್ತೋತ್ರವನ್ನು ಸಮಾಪ್ತಿ ಗೊಳಿಸುತ್ತಾ Hy ಶಂಕರಾ 
ಚಾರ್ಯರು. 

ಹೀಗೆ ಈ ದೇವೀಸ್ಕವನದಲ್ಲಿ ರಸಭಾವಗಳಿವೆ, ಶಬ್ದಾರ್ಥಾಲಂಕಾರಗಳಿವೆ, 
ಕವಿಸಮುಯ ಚಮತ್ಕಾರಗಳಿವೆ, ಹೃದ್ಯವಾದ ಶೈಲಿಯಿದೆ- ಒಟ್ಟಿನಲ್ಲಿ ಕಾವ್ಯ 
ವಿಜೆ, ಮಿಗಿಲಾಗಿ ದರ್ಶನವಿಜೆ. ಇದರಿಂದ ಆನಂದ ಲಾಭವೂ ಉಂಟ್ಕು 
ಶಿವೇತರ ಕ್ಷಯವೂ ಉಂಟು: 


ಶಿವನು ಶಕ್ತಿಯೊಡಗೂಡಿ ಮಾತ್ರ ಲೋಕವನು ಸೃಜಿಸಬಲ್ಲ: 
ಅಲ್ಲದಿರಲಂತ್ಕು, ದೇವಠಿವಹವಲುಗಾಡಲಾರದಲ್ಲ! 
ಎಂದಮೇಲೆ, ಹೆರಿ ಹರ ವಿರಿಂಚಿಗಳ ಪೂಜೆ ಕೊಳುವ ನಿನ್ನ 
ನಮನ ಸ್ತವನಗಳು ಪುಣ್ಯಮಾಡದನಗೆಂತು ಸಾಧ್ಯನನ್ಮು? 


ನಿನ್ನ ಪಾದಸಂಕಜದ ಹುಡಿಯೊಳೊಂದಣುವನಸ್ಸೆ ತೆಗೆದು, 
ವಿಫಲಗೊಳ್ಳ ದೀ ಲೋಕಸಂಕುಲವ ಬೊಮ್ಮ ನಿರಚಿಸುವನು! 
ಶಿರದಿ ಜೆ ಹೆರಿ ಹೊರೆನನೆಂತೊ ಬಹು ಪರಿಗಳಿಂದಲಿದನು; 
ಹರನೊ ಮೆರೆನನಿದ ದೂಳಿಗೈದು ಬೂದಿಯನು ಬಳಿದುಕೊಂಡು! 


ಚರಣರಜನಿದಜ್ಞಾ ನಿಹೈದೆಯತಿನಿರವನು ಕಳೆವ ದಿನಪ; 
ಜಡರಿಗಿದುವೆ ಚೈ ತನ್ಯದೊಂದು ಮಕರಂದಭರಿತ ಸ್ತಬಕ; 
ಇದು ದರಿದ್ರಜನವೃಂದಕಹುದು ಚಿಂತ್ಯಾಮಣಿಯ ಮಾಲೆ; 
ಜನ್ಮಜಲಧಿಯಲಿ ಮುಳುಗಿಹೋದನರಿಗಿದು ನರಾಹೆದಾಡೆ! 


ನಿನ್ನನುಳಿದನ್ಯ ದೇವಗಣವನೆಲ್ಲ ಅಭಯಹಸ್ತ ನೆಗಹಿ 

ವರವನೀನ ನಾಟಕವ ಗೈವುದಂತಲ್ಲ ನೀನು, ದೇವಿ! 
ಲೋಕಗಳನು ಭಯದಿಂದ ಕಾದು ಬಯಸಿದ್ದ ಕೆಂತ ಮಿಗಿಲು 
ಫಲನ ಕೊಡುವುದಕೆ, ಹೇ ಶರಣ್ಯ, ನಿನ್ನೆರಡು ಚರಣ ಸಾಕು! 


ಪ್ರಣತಜನಕೆ ಸೆ ಸೌಭಾಗ್ಯವೀವ ನಿನಗೆಸಗಿ ಅರ್ಚನೆಗಳ, 
ಒಂದೆ ಹೆಣ್ಣಾಗಿ ಹೆರಿ ಪ್ರರಾರಿಯನು ಕೂಡ ಮರುಳುಗೈದ! 
ರತಿಯ ಕಂಗಳಿಗೆ ಮಾತ್ರ ಗೋಚರಿನ ದೇಹ ಪಡೆದ ಮದನ 
ನಿನಗೆ ನಮಿಸಿ, ಕೆಡಹುನನು ಮೋಹಜಾಲದಿ ಮುನೀಂದ್ರಗಣನ! 


` ಸೊಜೆಯ ಕಡಲ ನಡುವಿರುವ, ಸುರವಿಟಪಿವಾಟ ಸುತ್ತುವರಿದ. 


ಕನ್ನಡ ಸೌಂದರ್ಯಲಹರಿ 


ಕುಸುಮಕೋದಂಡ, ದುಂಬಿಗಳ ನಾರಿ, ಪಂಚಪುಷ್ಪ ಬಾಣ್ಕ 
ಆ ವಸಂತ ಸಾಮಂತ, ಮಲಯಮಾರುತನೆ ಕಣವರೂಥ- 

ಆದರೂನು ಏಕಾಕಿಯಾಗಿ ಜಯಿಸುವನನಂಗ ಜಗವೆ: ಟ 
ಹೇ ಹಿಮಾದ್ರಿಸುತೆ, ತಳೆದು ನಿನ್ನ ಕಡೆಗಣ್ಣಿ ನೊಂದು ಕೃಷಿಯ! ' 


ಗೆಜ್ಜೆ ಘಲಿಕಿನುನ ಡಾಬು, ಕರಿಕಲಭಕುಂಭಸಮಪಯೋಜ್ಯ 
ತೆಳ್ಳಿ ) ತಾದ ನಡು ಪೂರ್ಣ ಶಾರದೇಂದುವಿನ ತೆರದ ವದನ 
ನ ಬಾಣಗಳ ಪಾಶವಂಕುಶವ ಧರಿಸಿ ಮೆರೆವ ಹಸ್ತ- 
ಇಂತು ಪುರಹರಗು ಬೆರಗನೀವಳಿಕಲೆನ್ನ ಮುಂದಿ ಫಿತ್ಯ ! 


ಮಣಿಯ ದ್ವೀಷನಲಿ ನೀಪಡುಪವನದಿ ಚಿಂತಾಮಣಿಯ ಗೃಹದ 
ಶಿವಾಕಾರಮಂಚದಲಿ ಪಕಮತಿನತಲ್ಪ ನಿಲಯೆಯೆನಿಪ 4 
ಚಿದಾನಂದಲಹರಿಯೇ, ನಿನ್ನ ಭಜಿಸುವರೆ ಧನ್ಯಕಮ್ಮ! 


ಮೂಲಚಕ್ರದಲಿ ಭೂಮಿತತ್ತ್ವ, ಮಣಿಪುಕಡೊಳಾಪತತ್ತ್ವ, 

ಸ್ವಾಧಿಷ್ಮಾನದಲಿ ತೇಜ ಮೇಣನಾಹತದಿ ವಾಯುತತ್ತ್ವ, 
ನಿಶುದ್ಧಿಯಾಕಾಶ, ಮೇಲೆ ಮನ-ಇವನು ನೀನು ಮಾರಿ 

ಸಹೆಸ್ರಾರದಲಿ ರಮಿಸುತಿರುವೆ ಪತಿಯೊಡನೆ ಗುಪ್ತವಾಗಿ ! 


ತ್ರ 
4 


ನಿನ್ನ ಚರಣಯುಗದಿಂದ ಸುರಿವ ಸೊದೆವಳೆಯ ಧಾಕೆಯಿಂದ 
ತನುನನೆಲ್ಲ ತೋಯಿಸುತ ಚಂದ್ರನಾಡಿಯಲಿ ಹರಿದು ಪುನಃ 
ನಿನ್ನ ನೆಲೆಗೈದಿ ಸರ್ವದಂದದಲಿ ಸುರುಳಿ ಸುತ್ತಿಕೊಂಡು 
ನಿದ್ದೆ ಗೈವೆಯಹೆ ತಾಯಿ ಕುಲಕುಂಡ ಕುಹರದಲ್ಲಿ ನೀನು! 


ನಿನ್ನ ಚೆಲುವಿಗೆರೆ ಗಿರಿತನೂಜಿ ಹೋಲಿಕೆಯ ಸೃಜಸಲೆದು 
ಬಯಸಿ ಬ್ರಹ್ಮ, ಕವಿವರ್ಯಕಿಲ್ಲ ಪಡೆಯುವರು ವಿಫಲತೆಯನು! ' 
ನೋಡಿ ನಿನ್ನ ಚೆಲುವಿಕೆಯನಮರಲಲನೆಯರು ಕಾತರಸೊಳು ' 
ತಸಕು ಸಿಗದಂಥ ಶಿವನ ಸಾಯುಜ್ಯಪದವಿಗೆಳಸುತಿಹರು! 


ಕನ್ನಡ ಸೌಂಡುಯೊಗ ಲಹರಿ 


ಕಣ್ಣು ಕಳೆದೆಂಥ ರಾಗವಿಳಿದೆಂಥ ಮುದುಪನೆಡೆಗೆ ಬನು 
ಹೆರಿಸಿದರೆ ಕಬಾಕ್ಟವನು, ಅವನೆ ಜೆನ್ನಿಸಲಿ ನೂರು ನೂರು 
ಹೆರಯದಂಗಸೆಯರೋಡಿ ಬಹರು-ವೆಡಿ ಸಡಲಿ, : ಕಲಶಕುಚದ 
ವಸ್ತ್ರಗಳು ಜಾರಿ, ಕಾಂಚಿಗಳು ತೂರಿ, ಕಳ ಚಿಬಿದ್ದು ದುಗುಲ! 


ಶರಚ್ಚಂದ್ರಿಕಾಶುಭ್ರೆ ನೀನು, ಶೆಶಿಜಟಾಜೂಟಿನುಹುಟಿ, 
ವರದಹ್‌ಸ್ತೆ ಮೇಣಭಯಸ್‌ನ್ತೆ ನೀ ಪ್ರಸ್ತಕಾಕ್ರ ಹಸ್ತ: 

ನಿನ್ನ ಸೊನ್ಮೆ ನಮಿಸಿದರೆ ಸಾಕು, ಹಾಳ್ಲೇನು ದ್ರಾಕ್ಷೆಯೆಂಥ 
ನುಡಿಯ ಸಡೆದು ಸೆತ್ಪುರುಷರೊಡನೆ ಬೆರೆಯುವನು ನಿನ್ಹಭಕ್ತ! 


ಫೀ ಕವೀಂದ್ರ ಹೈತ್ಯ ಮಲನನಕೆ ಬಾಲಾರ್ಕ ದೀಪ್ರಿಯಹುದೊ ; 
ಅರುಣವರ್ಣೆಯಹ್‌ ನಿನ್ನ ನರ್ಚಿಸಿದೆ ಕೆಲರು ಪ್ರಣ್ಯಧನರು 
ಶಾರದೋದ್ಭೂ ಶ ಶರಲಶೃಂಗಾರಲಹರಿಗಂಭೀರವಚನ- 
ರಚನೆಯಿಂದೆ ರೆಂಜೆಸುವರಮ್ಮೆ ಸೂರಿಗೆಳು ನೆರಿದ ಸಭೆಯ ! 
ವಾಕ್ಟುಗಳಫೀವೈೆ ಚಂದ್ರಮಣಿಶಿಲಾಕಾಂತಿಯಿಂದ ಮೆರೆವ 
ವಶಿನಿ ಮೊದಲಾದ ಶಕ್ತಿಗಳ ಕೂಡಿ ನಲಿವೆ ನಿನ್ನ ನೆನೆವ 
ಜನರು, ಜನನಿ, ಶಾರದೆಯ ವದನವಾರಿಜದ ಸುರಭಿಯಾಂತ 
ಮಧುರವಚಡನದಲಿ ಕಾವ್ಯ ರಚಿಸುವರು ಮೆಹಾಕನಿಗಳೆಂದೆ! 


ತರುಣಶರಣಿಕಿರಣಗಳ ತೆರದ ತವದೇಹೆಕಾಂತಿಯಿಂದ 


ಭೂಮಿವ್ಯೋಮಗಳು ಅರುಣದೀಸ್ತಿಯಲಿ ಮುಳುಗಿ ಮಿಂದೆವೆನುತ 


ನೆನೆವ ಜನಕೆ ವನಹರಿಣತರಳ ನೇತ್ರಗಳೆ ಅಪ್ಸರೆಯರು 
ಯಾರು ತಾನೆ ಉರ್ವಶಿಯ ಸಹಿತೆ ವಶರಾಗಿ ಬಾರೆದಿಹರು ? 


ಒಂದು ಬಿಂದು ಮುಖವದರೆ ಕೆಳಗೆ ಸ್ತೈನಯುಗಲ, ಮತ್ತೆ ತಲದಿ 
ಈಶ್ವರಾರ್ಧವೀ ತೆರದಿ ನಿನ್ನ ಸ್ಮರಕಲೆಯ ಸ್ಮಂಿಸುವವನು 
ಲಲನೆಯರನು ಒಲಿಸುವನು ದೇವಿ ಈ ಸಿದ್ಧಿ ಯಾವ ಗಹನ? 
ಗೆಲ್ಲಬಲ್ಲನವ ಸೊರೈ ಚಂದ್ರ ಕುಚವುಳ್ಳೆ ಮೂರು ಜಗವ! 


೧೨ 


೧೨. 


೧೪ 


47 


೧೬ 


೨೨ 


ಕನ್ನಡ ಸೌಂದರ್ಯಲಹರಿ 


ಸುಧೆಯ ರಸವನಂಗಾಂಗಗಳಲಿ ಸುರಿವಂಥ ಚಂದ್ರಕಾಂತ- 

ಶಿಲೆಯ ಪುತ್ಥಳಿಯಿದೆಂದು ಹೃದಯದೊಳು ನಿನ್ನ ನೆನೆವ ಭಕ್ತ 
ಸರ್ಪದರ್ಪವನು ನೋಟದಿಂದ ಶಮಿಸುವನು ಗರುಡನಂದ ; 
ಸೌಖ್ಯಗೊಳಿಸುವನು ಜ್ವರನಿನೀಡಿತರನಮೃತನಾಡಿಯಿಂದ ! ೧೮ 


ಆರು ಚಕ್ರಗಳ ಮಸಾರಿ ಮೇಲಿರುವ ಸಹೆಸ್ರಾರದಲ್ಲಿ 

ಬಳ್ಳಿ ಮಿಂಚಿನೊಲು ಹೊಳೆವ, ಸೂರ್ಯಚಂದ್ರಾಗ್ನಿನುಯವದೆನಿಪ 

ನಿನ್ನ ಸಾದಾಖ್ಯ ತಲೆಯ ಕಂಡು, ಮಲಮಾಯೆ ಕಳೆದ ಮನದ 
ಯೋಗಿಜನರು ತಾಳುವರು ಪರಮ ಆಹ್ಲಾದಲಹರಿಷದವ! ೧೯ 


"ಎಲೆ ಭವಾನಿ, ನಾ ನಿನ್ನ ದಾಸ-ಕೃಷೆಯಿಂದ ನನ್ನ ನೋಡು' 
ಎಂದು ಸ್ತೋತ್ರಿಸಲು ಬಯಸುವಂಥನನು "ಎಲೆ ಭವಾನಿ' ಎಂದು 
ನುಡಿಯುವಷ್ಟರೊಳೆ ಆ ನು:ಕುಂದ ಬ್ರಹ್ಮೇಂದ್ರ ಮಕುಟಚಯದ 


ಆರತಿಯ ಕೊಳುವ ನಿನ್ನ ಸಾಯುಜ್ಯಪದವ ಕೊಡುವೆಯಲ್ಲ! ೨೦ 


ಶಿವನ ವಾನುಜೀಹಾರ್ಧವನು: ಕದ್ದು, ತೃಪಿಗೊಳದೆ ಮತ್ತೆ 
ದಕ್ಷಿಣಾರ್ಧವನು ಕೂಡ ನೀನು ಕದ್ದಿರುವೆಯೆಂದು ಶಂಕೆ ! 

ಏಕೆ ಗೊತ್ತೆ ? ನೀನರುಣನರ್ಣೆಯಹೆ, ನಿನಗೆ ಮೂರು ಸೇತ್ರ, 
ಕುಚಗಳೆರಡುಂಟು, ಕುಟಿಲಶಶಿಕಲೆಯ ಧರಿಸಿದಂಥ ಮಕುಟ! ೨೧ 


ಅಜನು ಸೃಜಿಸುವನು, ಹರಿಯು ಹೊರೆಯುವನು, ರುದ್ರನಳಿವನಿಳೆಯ ; 

ಈಶ ನಾಶೆಮಾಡುವನು ಇವರು ಮೂನರನು ತನ್ನ ಸಹಿತ! | 
ಬಳಿಕ ಆ ಸದಾಶಿನನೆ ನಿನ್ನ ಭ್ರೂಲತೆಯ ಚಲನೆಯಿಂದ 

ಆಜ್ಞೆ ಗೊಂಡು ಇದನೆಲ್ಲ ಸೃಷ್ಟಿಗೆ ಯುವನು ಮೊದಲಿನಿಂದ! ೨೨ 


ಶಿವೆಯೈೆ ನಿನ್ನ ಚರಣದಲಿ ಸಲ್ಲಿಸುವ ಪೂಜೆ ಮೂರು ಗ.ಣದಿ 

ಹುಟ್ಟ ಬಂದಂಥ ಮೂರು ದೇವರಿಗೆ ಸಂದ ಪೂಜೆ ದಿಟದಿ! 

ನ್ನ ಪಾದಷಡ್ಮಗಳ ಹೊತ್ತ ಮಣಿಪೀಠಜಿಡಿಯೆ ನಿತ್ಯ 

ಯ ಮುಗಿದುಕೊಂಡಿಹರು ಮಕುಟಿದಲಿ ಬ್ರಹ್ಮ ವಿಷ್ಣು ರುದ್ರ! ೨೩ 


ಕೆನ್ನಡ ಸೌಂದರ್ಯಲಹರಿ ತಿತ್ಲಿ 


ಆ ವಿರಿಂಚಿಗೊದಗುವುದು ಸಂಚತ್ತ, ಹೆರಿಗೆ ವಿರತಿಯಹುದು, 
ನಾಶವಹೆನು ಕೀನಾಶೆ ಕೂಡ, ಧನದನಿಗೆ ನಿಧನನಹುದು; 
ಮನುಮಹೇಂದ್ರಾದಿಗಳ ಸಮೂಹನಳಿಯುವುದು, ಸತಿಯೆ, ನಿನ್ನ 
ಪತಿಯು ಮಾತ್ರ ಈ ಮಹಾಪ್ರಳಯದಲಿ ನಿಹರಿಸುವನು ನಿತ್ಯ! ೨೪ 


ನಿನಗೆ ನನ್ನನರ್ಸಿಸಿಹೆ: ನಿನ್ನ ಜಪ ನನ್ನ ಜಲ್ಪವೆಲ್ಲ; 

ನನ್ನ ತಿರುಗಾಟ ನಿನಗೆ ಬಲನಂದ ಹಾಗೆ; ನನ್ನ ಊಟ 

ನಿನಗೆ ಸಲುವಂಥ ಹೆವನ ; ನನ್ನ ಮಲಗುವಿಕೆ 'ನಿನಗೆ.ನಮನ-. ಬ 

ಹೀಗೆ ನನ್ನೆಲ್ಲ ಕರ್ಮವಿಲಸಿತವು ನಿನಗೆ ಸಾಣ್ನಿಭುಹ್ತು! 7 3 


ಇಂದ್ರ ಬ್ರಹ್ಮಾದಿ ದೇವಗಣವೆಲ್ಲ ಸುಧೆಯ ಕುಡಿದರೂನಂ 
ವಿಶ್ವದಲ್ಲಿ ಸಡೆಯುನರು ಘೋರವೆಹೆ ಜರಾಮರಣಗಳನು?'" 
ಭೇಕತತೆಯಾಂತ ಕಾಳಕೂಟನನು ತುಡಿದರೂಕ ಶಂಭು 


°° ಅಳಿಯದಿಹನಿದಕೆ ಮೂಲ ನಿನ್ನ ಕಿವಿಯೋಲೆ; ಮಹಿಮೆಯಹುದು | ೨೬ 


ಬ್ರಹ್ಮ ಹರಿ ಶಕ್ರ ನಿನಗೆ ಪ ಗ್ರಣತರಾಗಿರುವ ಸಮಯದಲ್ಲಿ, 
ಹರನು ಮೆನೆಗೆ ಗ ಬೀ ಬೇಗ ಇದಿರೆದ್ದು ಹೋಗುವಲ್ಲಿ, 
“ಮುಂದುಗಡೆ ವಿಧಿಯ ಹರಿಯ, ಸುರಪತಿಯ ಕಠಿಣ ಮುಕುಟಿನುಂಟು ; 
ಎಡವೀಯೆ, ಜೋಕೆ!” ಎನುವಂಥ ಬಂಟರುಕ್ತಿಗಳು ಮೆರೆಯುತಿಹೆವು! 
೨೭ 


_ ನಿನಗೆ ಶಂಭುನಿನ ದೇಹ; ಸ್ಮನಯುಗಲವಹುದು 8 ಚಂದ್ರ; 
ತಿಳಿವೆ ನವತತ್ತ್ವ ಘಟತವೆಂದು ಈ ನಿನ್ನ ನಿಮಲ ರೂಪ 

ಉಭಯ ಸಾಧಾರಣತೆಯನಾಂತ್ಕ ಸತಿ ತ 

ಯಾಂತ ನಿಮ್ಮೊಳಗೆ ಮೇಲು-ಕೀಳುಗಳ ಬಗೆವೆನೆಂತ್ಕು ಮಾತೆ? ೨೮ 


ನೀನೆ ಮನವಹುದು ನೀನೆ ವ್ಯೋಮವಹೆ ನೀನೆ ವಾಯುತತ್ತ್ವ, 
ಅನಲ ಜಲ ನೀನೆ, ಭೂತತ್ತ್ವ ಕ್ಕ ಮತ್ತೆ ಬೇರೆಯಿಲ್ಲ! 
ವಿಶ್ವವಪುವಾಗಿ ಪರಿಣಮಿಸಲೆಂದು ನೀನೆ ತಾಳುತಿರುವೆ 
ಚಿದಾನಂದರೂಪನನು ಮತ್ತೆ ಶಿನಯುನತಿಭಾವವನ್ನೈ ! ೨೯ 


ಕನ್ನಡ ಸೌಂದರ್ಯಲಹರಿ 


ಮಣಿರೂನ ತಳೆದ ದ್ವಾದಶಾದಿತ್ಯರನ್ನು ಕೆತ್ತಿದಂಥೆ 

ನಿನ್ನ ಹೊನ್ನ ಮಕುಟನನು, ಗಿರಿಜಾತೆ, ಕೀರ್ತಿಗ್ಯೈೈಯುವಾತ 
ರತ್ನ ಕಾಂತಿಯನ್ನಾಂತು ಹಲವು ಬಣ್ಣ ಗಳ ಮೆರೆವ ನಿನ್ನ 
ಕೊಸಲ ಚಂದ್ರಖಂಡನನು ಇಂದ್ರಧನುವೆಂದು ತಿಳಿಯದಿರನು ! 


ನೀಲನೈದಿಲೆಯ ವನದ ತೆರದಿ ಮೈದುಸಾಂದ್ರಸ್ಸಿಗ್ವವೆನಿಪ 

ನಿನ್ನ ಚಿಕುರನಿಕುರುಂಬ, ಹೇ ಶಿವೆಯೆ, ಕಳೆಯಲೆಮ್ಮ ತಮವೆ! 
ನಿನ್ನ ತುರುಬಿನೊಳು ಸಹಜವಿರುವ ಸೌರಭನ ಕೊಳ್ಳ ಲೆಂದು 
ಇಂದ್ರನಂದನದ ಕುಸುಮಸಮುದಾಯವೆಲ್ಲ ಅದರೊಳಿಹುದು ! 


ನಿನ್ನ ಘನಕೇಶರಾಶಿಯೆಂದೆಂಬ ತಿಮಿರವೈರಿಗಳಿಗೆ 

ಕೋಳುಹೋದ ಬಾಲಾರ್ಕಕಿರಣದೊಲು ತಳೆದು ಕುಂಕುಮವನ್ಶ್ಕು . 
ವದನಸೌಂದರ್ಯಲಹರಿವಾಹಿನಿಯ ಸ್ರೋತಸರಣಿಯಂತೆ 

ಮೆಕೆನ ನಿನ್ನ ಬೈತಲೆಯ ಸರಣಿ ಕೊಡಲೆಮಗೆ ಶುಭವನಗಜೆ ! 


ಸಹಜವಾಗಿ ಮರಿದುಂಬಿಯಂಥ ಮುಂಗುರುಳ ತಂಡದಿಂದ 
ಸುತ್ತು ಗೊಂಡಿರುವ ನಿನ್ನ ಮೊಗ ನಗುವುದಮ್ಮ ಕಮಲರುಚಿಯ! 
ಮುಗುಳು ನಗೆಯ, ಸುಲಿಪಲ್ಲ ಕಾಂತಿಕೇಸರದ್ಯ ಸುರಭಿಯೊಗೆವ 
ನಿನ್ನ ನದನಾಬ್ದದಲ್ಲಿ ಸೊಕ್ಬುವುವು ಸ್ಮರಹರಾಕ್ಷಿ ಭೃಂಗ! 


ನಿನ್ನ ಲಾವಣ್ಯಕಾಂತಿವಿಮಲವಾದಂಥ ಹೆಣೆಯ, ಶಿವೆಯೆ, 

ಮಕುಟಘೆಟತನಹೆ ಎರಡನೆಯ ಚಂದ್ರಶಕಲವೆಂದು ತಿಳಿವೆ! 
ಉಭಯಖಂಡಗಳು ಮೇಲು ಕೆಳಗಾಗಿ ಹೇಗೊ ಒಂದುಗೂಡಿ 
ಏಿರಿಣಮಿಪುವಮೃತ ಕರೆವ ಪೂರ್ಣಹಿಮಕರನ ಬಿಂಬವಾಗಿ ! 


ಭುವನಭಯಭಂಗನ್ಯಸನಿಸಿಯೆ, ನಿನ್ನ ನಸುಕೊಂಕಿದಂಥ ಹುಬ್ಬು 
ಮಧುಪರುಚಿಯ ಕಣ್ಣು ಗಳ ಹೆಜಿಯ ತಳೆದಂಥ ಮದನಧನುವು 
ಎಂದು ತಿಳಿವೆನದನಾ ರತೀಶ ಎಡಗೈಯೊಳಾಂತು ಹಿಡಿಯೆ, 
ಮುಷ್ಟಿ ಮುಂಗೈಯೊಳಡಗಿ ಕಾಣದಾಗಿಹುದು ಅದರ ನಡುವೆ! 


೩ 


ಕನ್ನಡ ಸೌಂದರ್ಯಲಹರಿ 


| ನಿನ್ನ ಬಲಗಣ್ಣು ಸೂರ್ಯರೂಪಾಗಿ ಹಗಲ ವಿರಚಿಸುವುದು ; 


NOUR 


1 ಫನ್ನ ಎಡಗಣ್ಣು ಚಂದ್ರರೂಪಾಗಿ ಇರುಳ ವಿರಚಿಸುವುದು; 
ಹೇಮಪಂಕಜದ ಹೊಗರ ನಿನ್ನ ಮೂರನೆಯ ಕಣ್ಣು, ಗಿರಿಜೆ, 


ಹೆಗಲು ಇರುಳೆಗಳ ನಡುವೆಯಿರುವ ಸಂಜೆಯನು ರಚಿಸುದಲಿ 1 
ನಿನ್ನ ನೋಟ ಸುವಿಶಾಲ, ಕಲ್ಯಾಣಿ, ರುಚಿರ, ಕುಮುದಗಳಿಗೆ 


ಶಾನಯೋಧ್ಯವದ್ರು ದಯೆಯ ಧಾರೆಗಾಧಾರ, ಮಧುಠವಹುದು 


ಆಭೋಗನತಿಕ, ತಾನನಂತಿ, ಬಹುನಗರ ವಿಸ್ತಾರವಿಜಯ- 
ಇಂತು ಒಂದೊಂದು ಹೆಸರಿನಿಂದ ವ ವ್ಯ ಪಹೆರಿಸಲಾಯ್ತು ಯೋಗ್ಯ ! 


ಕಾವ್ಯಕುಸುಮಮಂಜರಿಯ ಮಕರಂದರಸದ ರುಚಿಯ ಸವಿವ 
ನಿನ್ನ ಕೆವಿಗಳನುು ಸತತ ನವರಸಾಸ್ವಾದಲೋಲವೆನಿಪ 
ನಿನ್ನ ಕಡೆಗಣ್ಣ ಢಾಳವೆಂಬೆರಡು ಪರಮೆವರಿಯ ಕಂಡು 
ಕರುಬಿಠಿಂದ ನಸು ಕೆಚ್ಚಗಾಗಿಹುದು ನಿನ್ನ ನೊಸಲ ಕಣ್ಣು 


ನಿನ್ನ ನೋಟ ಶಿವನಲ್ಲಿ ಶೃಂಗಾರಯುಕ್ತ, ಅನ್ಯರಲ್ಲಿ 
ಬೀಭತ್ಸ, ಗಂಗೆಯಲಿ ರೌದ್ರ, ಗಿರಿಶನಯನದಲಿ ಅದ್ದು ತಪತಿ 
ಹೆರನ ಹಾವಿನಲಿ ಭೀತ, ಕನುಲಸೌಭಾಗ್ಯ ವಿಜಯವೀರ, 


೨೫% 


೩೬ 


ಸಖಿಯರಲಿ ಹಾಸ್ಯವಹುದು ; ತಾಯ್ಕೆ ನನ್ಮೊಳದು ಕರುಣಪೂರ್ಣ 1೩೯ 


ಕಿವಿಯವರಕೆಗಿರುವೈ ಬಾಣಗಳ ಗರಿಯೆ ಹೋಲುವಂಥ ಎವೆಯ್ಕೆ 
ಫ್ರಿಪುರಹೆರನೆ ಮಾನಸದ ಶಾಂತರಸವನ್ನು ಕೆಡಿಸಿದಂಥ 


ಫಿನ್ನ ಕಣ್ಣು ಗಳು, ಹೇ ಹಿಮಾಲಯನ ಕುಲದ ತೊಡನೆ ಶಿನೆಯೆ, 


ಕಿವಿಯವರೆಗೆಳೆದ ಸ್ಮರನ ಶರವಿಲಾಸವನು ಮೆರೆಯುತಿಹವೆ | 


ಈಶಾನದಯಿತೆ, ಠೀ ಲೀಲೆಯಿಂದ ಕಾಡಿಗೆಯ ಹಚ್ಚೆಕೊಳಲು, 
ಮೂರು ಬಣ್ಣ ಗಳ ತಾಳಿಕೊಂಡಿರುವ ಸಿನ ಶ್ಲ ಮೂರು ಕಣ್ಣು 
ಪ್ರಳಯದಲ್ಲಳಿದ ಬ್ರಹ್ಮ ವಿಷ್ಣು ರುದ್ರ) ನು ಮತ್ತೆ ಸೃಜಿಸೆ 


೪೦ 


ಸತ್ತ ರೆಜ ತಮೋಗುಣವ ೧೨೬ 5೫ರ ಧರಿಸಿದೊಲು ಹೊಳೆವ ಶವಕ್ಕೆ ೪೧ 


೨೬ 


ಕನ್ನಡ ಸೌಂದರ್ಯಲಹರಿ 


ಹರಪರಾಧೀನಸೃ ದಯೆ ದಯೆಯಿಂದ ಕೂಡಿದಂಥ ನಿನ್ನ 
ಕೆಂಪು ಬಿಳುಪು ಕಪ್ಪುಗಳ ಕಾಂತಿಯಾಂತಿರುವ ಕಂಗಳಿಂದ 
ನಮ್ಮ ಶುದ್ಧಿ ಗೆಂದೆಸಗುತಿರುವೆ ನೀ ಶೋಣಭದ್ರ, ಗಂಗೆ 
ಯಮುನೆಯಂದೆಂಬ ಮೂರು ತೀರ್ಥಗಳ ವಿಮಲ ಸೆಂಗಮನನೆ! ಇತ 


ನೀನು ಕಣ್ಣ ತೆರೆದಾಗ ಉದಯ, ಮುಚ್ಚಿದರೆ ಪ್ರಳಯ ಜಗಕೆ | 
ಎಂದು ಸತ್ರುರುಸಕೊರೆದ ಮಾತುಂಟು. ಭೂಧಕೀಂದ್ರತನಯೆ! ತ್ತೆ 
ನಿನ್ನ ಕಣ್ಣೆರವಿನಿಂದ ಹುಟ್ಟಿದೀ ಜಗವ ಪ್ರಲಯದಿಂದೆ ಕೆ 
ಕಾಯಲೆಂದು ನೀನೆವೆಯ ಮುಚ್ಚ ದಿಹೆಯೆಂದು ನನ್ನ ಶಂಕೆ! ೪ 


ಎಲೆ ಅಪರ್ಣೆ, ಕರ್ಣಾಂತ ಹಬ್ಬಿದೀ ನಿನ್ನ ರೋಚನಗಳ 
ಚಾಡಿಗಂಜಿ ಮುಳುಗಿದುವು ನೀರನೆವೆ ಹಳಚದಂತೆ ಮಾನ! | 
ಮುಚ್ಚಿಕೊಂಡ ದಳಗಳ ಕವಾಟವುಳ್ಳಿಂಥ ಕುವಲಯವನು ¥ 
ಕುಮುದಲಕ್ಷ್ಮ್ಮಿ ಬೆಳಗಿನಲಿ ತೊರೆದು ಇರುಳಿನಲಿ ಹೊಗುವುದುಂಟು! ೪ 
ಅರಳಿದುತ್ತಲದ ಕಾಂತಿಯುಳ್ಳಿಂಥ ನೀಳ ನೋಟದಿಂದ 

ದೂರವಿಹ ದೀನನೆನ್ನ ನೂ ಶಿನೆಯೆ ದಯದಿ ಮಾಾಯಿಸನ್ಮು! 
ಧನ್ಯನಹೆನು ನಾನಾವ ಹಾನಿಯೂ ನಿನಗೆ ಇದರೊಳಿಲ್ಲ: pS 
ವನವೊ ಮುನೆಯೊ-ಸಮತೆಯಲಿ ಚಂದ್ರ ಕಿರಣಗಳ ಸುರಿನನ್ಲ! ಇ 


ಅಗರಾಜತನಯೆ, ಬಾಗಿರುವ ನಿನ್ನ ಕಿವಿಗಳೆರಡು ಏಣು 
ಕುಶುಮಶರನ ಕೋದಂಡ ಕೌತುಕನನಾರಿಗೆಸಗದಿಹವು ? 
ಶ್ರವಣಪಥದಾಜಿ ಚಾಚಿಕೊಂಡಿರುವ ನಿನ್ನ ಕಡೆಗಣ್ಣ ನೋಟ 
ಮಾಡುತಿಹುದಮ್ಮ ಹೂಡಿ ನಿಲ್ಲಿಸಿದ ಬಾಣನೊಂದು ಮಾಟ! 


ಮಿರುಗುಗಲ್ಲದಲಿ ಬಿಂಬಿಸಿರುವಂಥ ಓಲೆಯೆರಡ ತಳೆದ 
ನಿನ್ನ ಮುಖವಿದನು ನಾಲ್ಕು ಚಕ್ರಗಳ ಮನ್ಮಥನ ವರೂಥ 
ಎನುವೆನದನೇರಿ ಮಾರವೀರ್ಕ ರವಿಶಶಿಯ ಗಾಲಿಗೊಂಡು 
ಅವನಿರಥವಡರಿ ಬರುವ ಪ್ರಮಥವಲ್ಲಭನನೆದುರಿಸುವನು! 


ಕಸ್ಮಡ ಸೌಂದರ್ಯ ಲಹರಿ ೨೬ 
ಅಮೃ ತಲಹನಿ ಯನ. ವಿಗುವ ಸರಸತಿಯ ಸೂಕ್ತಿವಾಹಿನಿಯೆತು 
ಕಿವಿಯ ಬೊಗಸೆಯಲಿ ಸತತ ಕುಡಿದು, ಶರ್ವಾಣಿ, ಶಿರವ ಬನು 
ಆಡಿಸುತ್ತಿರಲು ಮೆಚ್ಚಿ, ನಿನ್ನ ಕುಂಡಲಗಳಾಹ ದೇವಿ 
ರುಣತ್ಕಾರಗೈಯುವು ಮರಮಾತನೊಕಿವ ತೆರರದೊಳೋವಿ! ೪೮ 


ಹೇ ಒನಾದ್ರಿಕುಲಧ್ವ ಜನೆ, ನಿನ್ನ ಮೂಗೆಂಬ ಬಿದಿರು ನನ 
ಯೋಗ್ಯವಾದ ಫಲಗಳನು ಬೇಗ ಕೊಡಲಮ್ಮೆ ; ತನ್ನ ಒಳಗೆ 
ಮುತ್ತುಗಳ ತುಬಿಕೊಂಡಿಹುದು, ನಿನ್ನ ಚಂದ್ರನಾಡಿಯೊಂದು 
ನಿಃಶ್ವಾಸದಿಂದೆ ಬಂದ ಮುತ್ತೊಂದ ಧರಿಸಿರುವುದು ಹೊರಗೂ! ೪೯ 


ಸುದತಿ, ಸಹಜನಹ ಕೆಂಪ್ರಬಣ್ಣ ವನು ತಳೆದ ನಿನ್ನ ತುಟಿಯ 
ಕಾಂತಿಗೊರೆಯುವೆನು ಶೋಲಿಕೆಯ: ಹವಳ ಬಳ್ಳಿ ಬಿಡಲಿ ಹಣ್ಣ ! 
ನಿನ್ನ ಅಧರಪ್ರತಿಫಲನದಿಂದ ಕೆಂಪಾದ ಶೊಂಡೆವಣ್ಣು 

ಬಿಂಬವೆನಿಸಿದರು ಫಿನ್ನ ತುಟಿಯ ಮುಂದೆಂತು ನಾಚದಿಹುದು! ೫೦ 


ಮುಖಶಶಿಯ ಮುಗುಳುವಗೆಯ ಶಜೊನ್ನ ವನು ಸತತೆ ಕುಡಿದು, 
ಆ ಚಕೋರಗಳಿಗಧಿಕ :ಒಯಿೂದ ಚಂಚ:ಜಾಡ್ಯವಾಯ್ತು ! 
ಹುಳಿಯ ಬಯಸಿ ಆ ಸೆಕ್ಶಿಗಳು ಚಂದ್ರ ಕಿರಣವಾಹಿಫಿಯೆನು 
ಮನಸು ಬಂದೆಂತೆ ಇರುಳು ಇರೆಳು ಮಿಗೆ ಪಾಫೆ ಮಾಡುತಿಹೆವು! ೫೧ 


ನಿನ್ನ ಪತಿಯ ಗುಣಗಣದೆ ಕತೆಯನೆಡೆಬಿಡದೆ ಜವಿಸುತಿರುವೈ 
ಜಪಾಸುಮದೊಲಿಹ ನಿನ್ನ ನಾಲಗೆಗೆ ಇರಲಿ ಶಾಯೆ ವಿಜಯ! 

ಅದರೆ ತುದಿಯೊಳುರೆ ಹಳುಕಿನೊತೆ ಬಿಳಿದಾಗಿ ಕಂಗೊಳಿಸುವೀ 
ಶಾರದೆಯ ಮೂರ್ತಿ ಪರಿಣಮಿಪ್ರದಾಹ ಮಾಚಿಕ್ಯದೇಹವಾಗ! ೫೨ 


ಶಾಯ್ಕೆ ಸಮರದಲಿ ಗೆದ್ದು ಡೈತ್ಯರನು, ನಿನ್ನ ಬಳಿಗೆ ಮರಳಿ, 
ಚಂಡನಿಗೆ ಮಾತ್ರ ಸಲುವ ಶಂಬುನಿರ್ಮಾಲ್ಯವಿಮುಖರಾಗಿ, 

ಜೋಡ ಕಳಚಿ ನಿಂತಾ ಉಫೇಂದ್ರೆ ಸಣ್ಮುಖ ಸುರೇಶ್ವರರಿಗೆ 

ಕರ್ಪೂರ ಬೆರೆತ ನಿನ್ನ ಬಾಯೆ ತೆಂಬುಲದೆ ಕವಳ ಕೊಡುವೆ ! ೫೩. 


ಕನ್ನಡ ಸೌಂದರ್ಯಲಹರಿ 


ವಾಜಿ ತನ್ನ ನೀಣೆಯಲಿ ಪಶುಪತಿಯ ಹಲವು ಲೀಲೆಗಳನು 

ಹಾಡುತಿರೆ, ನೀನು ತರೆಯನೊಲೆದು ಮೆಚ್ಚುಗೆಯ ಮಾತುಗಳೆನು 
ಆಡತೊಡಗಿದಕೆ-ನಿನ್ನ ನುಡಿಯ ಸವಿ ನೀಣೆದನಿಯ ಮರೆಸಿ, 

ವಾಣಿ ಗನಸಣಿಗೆಯಿಂದ ಮುಚ್ಚುವಳು ವೀಣೆಯದನು ನಾಚಿ! ೫೪ 


೨೮ 


ವಾತ್ಸಲ್ಯದಿಂದ ಗಿರಿರಾಜ ತನ್ನ ಜಿರಳಿನಲಿ ಮುಟ್ಟಿ ದಂಥ 
ಮತ್ತೆ ಮತ್ತೆ ಶಿವ ಅಧರೆಪಾನಕಾತರದೊಳಿತ್ತಿ ದಂಥ 
ಶಂಭುವಿನ ಕೈಯೊಳಿರುವ ಕನ್ನಡಿಯ ಹಿಡಿಯಿದೆನಿಸ ನಿನ್ನ 
ಎಣೆಯೆ ಇಲ್ಲದೀ ಗಲ್ಲವನು, ಶಿನೆಯೆ, ಎಂತು ಹೊಗಳಲನ್ಮು! ೫೫ 


ನಿತ್ಯ ಕ್ರಿಪುರಹೆರನನ್ಸು ಗೆಯನಾಂತು ಪುಳಕಗೊಳುನ ನಿನ್ನ 

ಕೊರಳು ಪದೆದುಕೊಂಡಿಹುದು ಮುಖಕಮಲನಾಳದೊಂದು ಸೊಬಗ! 
ಅದರ ಕೆಳಗೆ ಬಿಳಿದಾದರೂನು ಕರಿಯಗುರುಕೆಸರಿನಿಂದ 
ಮಲಿನವಾಗಿರುವ ಮಾಲೆಯಿಹುದು ತಾವರೆಯೆ ಬಳ್ಳಿ ಯಂದ! ೫೬ 


ದೇವಿ, ಗತಿಗಮಕಗೀತ ನಿಸುಣೆಯೇ, ನಿನ್ನ ಕೊರಳಿನಲ್ಲಿ 

ಒಪ್ಪುತಿರುನಂಥ ಮೂರು ರೇಖೆಗಳು ಮದುವೆ ಸಮೆಯದಲ್ಲಿ 

ಈಶ ಕಟ್ಟಿರುನ ಹೆಲವು ಎಳೆಯ ಮಾಂಗಲ್ಯ ಸೂತ್ರದಂತೆ; 
ಹಲವು ಮಧುರರಾಗಗಳ ನೆಲೆಯೆಥಿನ ಮೂರು ಗ್ರಾಮುದಂತೆ! ೫೭ 


ತಾವರೆಯ ದಂಟಿನಂತೆ ಮಿದುವಾದ ನಿನ್ನ ಭುಜಲತೆಗಳ 
ಜೆಲುವಿಕೆಯನು ಹೊಗಳುನನು ನಾಲ್ಕು ಮುಖದಿಂದ ಸರಸಿಜಭವ- 
ಐದನೆಯ ತಲೆಯ ಛೇದಿಸಿದ ಅಂಧಕಾರಿಯನು ನೆನೆಯುತೆಂಜಿ, 
ಉಳಿದ ನಾಲ್ಕು ತಲೆಗಳನು ನೀನು ಕಾಪಿಡುವೆಯೆಂದು ನಂಬಿ! ೫ 


ಉಗುರಿನೊಂದು ಹೊಗರಿಂದೆ ನನೆನಳಿನರುಚಿಯೆ ನಗುವ ನಿ 
ಕಯ್ಯೆ ಕಾಂತಿಯೆನು ಎಂತು ಹೊಗಳುವುದು ? ಹೋಲಲರಿದು ಕಮಲ 
ಲೇಶಮಾತ್ರವೂ ನಿನ್ನ ಕರನ: ತನ್ನಲ್ಲಿ ಕ್ರೀಜಿಗೈವ 


ಶ್ರೀಯ ಚರಣದಲತಿಗೆಯ ರಸನ ತಾಳಿದಕಿ ಹೋಲಬಹುದು | ೫೯ 


ಕನ್ನಡ ಸೌಂದರ್ಯಲಹರಿ ೨೯ 


ಗಣಪ ಷಣ್ಮುಖರು ಕುಡಿದ ಹಾಲು ಎಡೆಬಿಡದೆ ಸುರಿವ ನಿನ್ನ್ನ 
ಮೊಳೆಗಳೆಲೆ ತಾಯೆ ಕಳೆದು ಬಿಸುಡಲೌ ನನ್ನ ಮನಸಿನಳಲ। 

ಅವನು ನೋಡಿ ಹೇರಂಬ ತನ್ನ ಕುಂಭಗಳ ತಡವಿ ತಡವಿ 
ನೋಡಿಕೊಳ್ಳುವನು ಬೇಗ ಬೇಗ ಶಂಕೆಯಲಿ, ನಗೆಯ ಬರಿಸಿ! ೬೦ 


ನಿನ್ನೆ ಮೊಲೆಗಳಿವು ಅಮೃತರಸದ ಮಾಣಿಕ್ಯಕುಂಭವೆಂದು 
ತಿಳಿವೆನಗರಾಜಧ್ಹ ಜವೆ, ಇದರೊಳೆನಗಿಲ್ಲ ಶಂಕೆಯಿನಿಸು : 
ಈಂಟುತದನು ಆದಿ ್ರಿರದವದನ ಷಣ್ಮುಖರು ಇಂದಿಗೂನು 
ಹೆಣ್ಣ ಕೂಟನರಿಯದ ಕುಮಾರರಾಗಿಯೇ ಉಳಿದಿರುವರು | ೬೧ 


ಆ ಗಜಾಸುರನ ಕುಂಭದಿಂದೊಗೆದ ಮುತ್ತುಗಳಲಿ ಕೋದ, 

ನಿನ್ನ ತೊಂಡೆನಣ್ಣುಟಿಯ ಕಾಂತಿಯಿಂದೊಳಗೆ ಬಣ್ಣಗೊಂಡ, 

ಆ ಪುರಾಂತಕನ ಶೌರ್ಯಯುಕ್ತ ಕೀರುತಿಯ ಹೋಲುತಿರುವ 

ವಿಮಲ ಹಾರಲತಿಕೆಯನು, ತಾಯ್ಕೆ ಧರಿಸಿಹುದು ನಿನ್ನ ವಕ್ಷ! ೬೨ 


ಧರಣಿಧೆರಕನೈ, ನಿನ್ನ ಮೊಲೆವಾಲನಿದನು ತಿಳಿವೆ ನಾನು: 

ಸರಸ್ವತಿಯ ರೂಪದಲಿ ಹಾಲ ಕಡಲೆದೆಯೊಳುಣ್ಮಿತೆಂದು : 

ಕುಡಿದು ದ್ರವಿಡಶಿಶು ದಯದಿ ನೀನು ಕೊಟ್ಟಿಂಥ ಸ್ವನ್ಯವದನು 

ಪೌಢ ಕವಿಪಂಕ್ರಿಯಲ್ಲಿ ಕಮನೀಯ ಕವಿಯೆ ಆದನಹುದು! ೬೩ 


ಹರನ ಕೋಪದ ಜ್ವಾಲೆಗಳು ಸುತ್ತಿ ಮುತ್ತಿಕೊಳಲು ವಪುನ್ಕ 

ನಿನ್ನ ಆಳವಹೆ ನಾಭಿಸರಸಿಯಲಿ ಮದನ ಮುಳುಗಿಕೊಂಡ ; 
ಧೂಮಶೇಖೆಯದರಿಂದ ಮೇಲೆದ್ದಿ ತದನೆ, ಗಿಂತನೂಜೆ, 

ನಿನ್ನ ರೋಮಗಳ ರಾಜಿಯೆಂದು ತಿಳಿಯುನರು ಜನರು, ತಾಯೆ! ೬೪ 


ಜನನಿ ಶಿವೆಯ್ಕೆ ಕಾಳಿಂದಿಯೊಂದು ತೆಳುವಾದ ತೆರೆಯ ತೆರದಿ 

ನಿನ್ನ ಬಡನಡುವಿನಲ್ಲಿ ಹೊಳೆಯುತಿರುವಿದುವೆ ರೋಮರಾಜ್ಕಿ 

`ನಿನ್ನ ಕುಚಕಲಶಯುಗಳ ಒತ್ತಿದುದರಿಂದ ಕಿರಿದುಗೊಂಡು 
ವ್ಯೋಮನದು ನಿನ್ನ ನಾಭಿಕುಹರಿಣಿಯ ಹೊಗುನ ತೆರದೊಳಿಹುದು! ೬೫ 


ಕನ್ನಡ ಸೌಂದರ್ಯಲಹರಿ 
ನಿನ್ನ ನಾಭಿಯಿದು ಚಲನೆಯಿಲ್ಲದಿಹ ಗಂಗೆಯೊಂದು ಸುಳಿಯು; 
ಮೊಲೆಯೆ ಮೊಗ್ಗಾದ ಕೋಮತತಿಯೆಂಬ ಲತೆಗೆ ಪಾತೆಯಹುದು; 
ಮದನತೇಜೋಗ್ತಿಗಿದು ಹೋಮಕುಂಡ ; ರತಿಯ ಆಡುದಾಣ ; 


ಜಯಿಪುದಿದು ಹೆರನ ನಯನಯುಗಸಿದ್ಧಿ ಗಾದ ಬಿಲದ ದ್ವಾರ! 


ಸಹಜವಾಗಿ ಬಡವಾದ, ಸೈನಭಾರದಿಂದ ಬಳಲಿದಂಥ, 
ಬಾಗಿದಾಕಾರವುಳ್ಳ,ಮೆಲ್ಲನಿದು ಮುರಿವುದೆನಿಸಿ ತೋರ್ಷ, 


ಒಡೆದ ದಡದ ಮೇಲಿರುವ ಮರದೊಂದು ಸ್ಥಿತಿಯ ಹೋಲುತಿರುವೆ 


ನಿನ್ನ ನಡುವಿಗೆಲೆ ನಾರಿಯರ ತಿಲಕ ಸಮನಿಸಿರಲಿ ಕುಶಲ! 


ಬೆವೆರುತಿರುನ, ತಟಫೆಟತವಾದ ಕುಪ್ಪಸವ ಸೀಳುತಿರುವ, 
ಕಂಕುಳನು ತಾಕುತಿರುವ ನಿನ್ನ ಹೊಂಗಳಸದಂಥ ಮೊಲೆಯ 
ಭಾರಕೆಲೆ ದೇವಿ ನಿನ್ನ ತನುವು ಮುರಿದೀತು ಎಂದು ಸ್ಮರನು 
ತ್ರಿವಳಿಯೆಂಬ ಏಲಕ್ಕಿ ಬಳ್ಳಿ ಯಿಂ ಮೂಮೆ ಕಟ್ಟರುವನು! 


ಭೂಧಕೇಂದ್ರನೆಲೆ ಗೌರಿ, ನಿಸ್ತಾರವನು ಗುರುತ್ವವನ್ನು 
ತನ್ನ ತಪ್ಪಲಲಿ ತೆಗೆದು ನಿನಗೆ ಬಳುವಳಿಯನಿತ್ತನಹುದು ! 
ಎಂತಲೇನೆ ಈ ನಿನ್ನ ಹೆರವಾದ ಗುರು ನಿತಂಬಭಾರ 
ಮುಸುಕಿ ವಸುಧೆಯನ್ನೆಲ್ಲ, ಅದಕೆ ಲಾಘವವಸೀವುದಮ್ಮ ! 


ಆನೆಸೊಂಡಿಲನು ಮತ್ತೆ ಹೊಂಬಾಳೆ ಕಂಬಗಳನು ತಾವು 
ಗೆದ್ದು ಮೆರೆಯುತಿಹವೆರೆ ವಿಧಿಜ್ಞೆ ಯೇ ನಿನ್ನ ತೊಡೆಗಳೆರಡು ! 
ಬಚ್ಚಿ ತಾದ, ಪತಿಗೆರಗಿ ನಿಚ್ಚ ಕಠಿಣತೆಯ ತಾಳಿದಂಥ 

ನಿನ್ನ ಮೊಣಕಾಲ್ಗಳಿಹವು ದಿಗ್ಗಜೇಂದ್ರಗಳ ಕುಂಭದಂದ ! 


ರುದ್ರನನು ಗೆಲಲು ಪಂಚಶರನು, ಗಿರಿಸುತೆಯೆ ನಿನ್ನವೆರಡು 
ಮಾನಖಂಡನನು ಬತ್ತಳಿಕೆಯ ಮಾಡಿರುವನನ್ನು ದಿಟಿಕು! 
ಅವುಗಳಗ್ರದಲಿ ಪಾದಯುಗದುಗುರುಕೊನೆಯ ರೂಪವಾಂತ್ಕ, 
ಸುರಕಿರೀಟಗಳ ಸಾಣೆಯಿಂದ ಕೂರಾದ ಶರಗಳುಂಟು! 


೬೮ 


೬೯ 


೬೦ 


೭೧ 


ಕನ್ನಡ ಸೌಂದರ್ಯಲಹರಿ ಕಿ೧ 


ನಿನ್ನ ಚರಣಗಳನಂಬೆ ತಲೆನಣಿಗಳೆಂದು ಶ್ರುತಿಗಳೆಲ್ಲ 
ಧರಿಸಿಕೊಂಡಿಹವು ; ನಿನಗೆ ಪಾದ್ಯವಾ ಹರನ ಜಡೆಯ ಗಂಗೆ; 

ನಿನ್ನ ಪಾದದಲತಿಗೆಯ ಸಿರಿಯು ಹರಿಶಿರೋಮಣಿಗೆ ಕೆಂಪ 
ಕೊಡುವುದಂಥ ಪದಯುಗವ ದಯದಿ ಮಮತಶಿರದೊಳಿರಿಸೆ, ಅಮ್ಮ! ೭೨ 


ಹೊಳೆಯುವಲತಿಗೆಯ ಬಳಿದ ನೆಯನರಮಣೀಯವಾದ ನಿನ್ನ 
ಪಾದಗಳ ಯುಗಳಕೆಲೆ ಮಹಾದೇವಿ ಸಲಲಿ ನಮ್ಮ ನಮನ! 
ಪ್ರಮೆದನನದಸುಗೆ ಮರವು ದೋಹದಕೆ ನಿನ್ನ ಚರಣ 
ತಾಡನನನು ಬಯಸಿದರೆ ಮಚ್ಚರಿಸುತಿಹನು ಆ ಮಹೇಶ! ೭೩ 


ತಪ್ಪು ಹೆಸರಿನಲಿ ನಿನ್ನ ಕರೆದು, ಅಪರಾಧವೆಂದು ಬಾಗಿ 

ನಿಂತ ಭರ್ತನನು ನೀನು ಪಾದಕಮಲದಲ್ಲಿ ಒದೆಯಲಾಗಿ, 
ದಹೆನದಿಂದಾದ ಮನದ ಮುಳ್ಳ ನೀಗೊಗೆವೆನೆಂದು ಬಗೆದ 

ಮನ್ಮಥನ ವೀರ ಜಯಘೋಷವಾಯ್ತು ಕಾಲ ಕಡಗದಿಂದ.! ೭೪ 


ಮಂಜುವೆಟ್ಟಿದಲಿ ಚರಿಸಿ ನುರಿತ ಹೆಗಲಿರುಳು ಒಪ್ಪು ತಿರುವ, 
ಸಮಯಿಭಕ್ತರಿಗೆ ಲಕ್ಷ್ಮಿರೊಪದೈಸಿರಿಯ ನೀಡುವಂಥ 

ನಿನ್ನ ಪಾದಗಳು, ಜನನಿ, ಮಂಜಿನಲಿ ಸುಗಿವ್ಯ ಇರುಳು ಮುಗಿವ, 
ಸಿರಿಗೆ ಬರಿಯ ನೆಲೆಯಾದ ಕಮಲಗಳ ಗೆಲುವುದೇನು ಚೋದ್ಯ ! ೭೫ 


ತೀರ್ತಿಗಳಿಗೆ ತೌರಾದ ವಿಷದಗಳಿಗೆಡೆಯ ಕೊಡದ ನಿನ್ನ 

ಪದವ ಕಠಿಣವೆಹೆ ಆಮೆ ಚಿಪ್ಪಿ ಗೆಂತುಪಮಿಸಿದರೊ ಸುಜನ ? 

ಮದುವೆ ಸಮಯದಲಿ ಸಪ್ತ ಸದಿಯಲ್ಲಿ ನಿನ್ನ ಚತಣಯುಗವ 

ಕೈಲಿ ಹಿಡಿದು ಅಸಿಕಲ್ಲೊಳೆಂತುಯಿರಿಸಿದರೊ ದಯದಿನೀಶ? ೭೬ 


ನಿಕ್ತ ಜನಕೆ ಶುಭಸಂಸದಂಗಳನು ಬೇಗ ಕೃಸೆಯೊಳೀವ 

ನಿನ್ನ ಚರಣಗಳು ದೇನನಾರಿಯರೆ ಹೆಸ್ತ ಕ್ಷೈನಾಂಜನನು 

ಮುಗುಳುಗೈವೆ ನಖಚಂದ್ರನಿಂದ ನಗುತಿಹೆವು-ಚಿಗುರುಗೈಲಿ 
ಜೀವಕುಲಕಸ್ಟೆ ಫಲನನೀವ ಸುರತರುಗಳನ್ನು, ಚಂಡಿ! ೭೭ 


ಕನ್ನಡ ಸೌಂದರ್ಯಲಹರಿ 


ದೇವಿ, ಅಲತಿಗೆಯು ಬೆರೆತ ನಿನ್ನ ಪಾದಾಭಿಷೇಕಜಲನ 
ಕುಡಿನೆ ವಿದ್ಯಾರ್ಥಿಯಾದ ನಾನು, ಹೇ ಜನನಿ ಸರ್ವಕಾಲ! 
ಸಹಜ ಮೂಕರನು ಕೂಡಿ ಕವಿಗಳಾಗಿಸುವ ತೀರ್ಥವಿದುವು 
ಸರಸ್ವತಿಯ ಮುಖಕನುಲತಾಂಬೂಲರಸವೆ ಆಗಿರುವುದು! 


ದೀನಜನ ಬಯಸುನೆಲ್ಲ ಸಿರಿಗಳನು ನಿಚ್ಚ ನೀಡುವಂಥ, 
ಸಾಂದ್ರಸೌಂದರ್ಯಪ್ರಕರಮುಕರಂದ ರಸನ ಸೂಸುವಂಥ್ಯ 
ದಿನ್ನಮಂದಾರ ಮಂಜರಿಯ ಸೊಬಗ ತಾಳಿಕೊಂಡು ನಿಂತ 
ನಿನ್ನ ಚರಣದಲಿ ಮುಳುಗಿ ಜೀವವಿದು ತುಂಬಿಯಾಗಲವ್ವ! 


ಚಾರುಚರಿತೆಯೇ, ನಿನ್ನ ಚರಣನಿನ್ಯಾಸದೊಂದು ಸೊಬಗ 
ಅರಿಯಲೆಳಸಿ ದಟ್ಟಡಿಯನಿಟ್ಟ್ರಾಡುತಿಹೆವು ಮನೆಯ ಹಂಸ; 
ಅವಕೆ ಸುಭಗಮಣಿನೂಪುರಾರಾವದೊಂದು ವ್ಯಾಜದಿಂದ 

' ನಡೆಯ ಕಲಿಸಿಕೊಡುನಂತೆ ಮೆರೆಯುತಿವೆ ನಿನ್ನ ಸದಸರೋಜ! 


ನಿನ್ನ ಕುರುಳೋಳಿ ಕೊಂಕ್ಕು ಮುಗುಳುನಗೆ ಸಹೆಜವಾಗಿ ಸರಳ ; 


ದೇಹೆ ಮಾರ್ದವದಿ ಶಿರಿಷ್ತ ಕುಚತಟಿವೊ ಕಲ್ಲಿನಂತೆ ಪರುಷ; 


ನಡುವು ಬಡವಹುದ್ಕು ಪೃಥುಲವಾಗಿಹುದು ವಕ್ಷಜಘನವಿಷಯ : 


ಇಂತು ಹೆರನರುಣ ಕರುಣ ನೀನೊಪ್ಪು ತಿರುನೆ ಕಾಯಲಿಳೆಯ! 


ನೀನು ಪುರಹೆರನ ರಾಣಿವಾಸವಹೆ ; ಎಂತಲೇನೆ ನಿನ್ನ 
ಚರಣಪೊಜೆಯದು ತರಳೆಚಿತ್ತರಿಗೆ ಸುಲಭವಲ್ಲವಮ್ಮ ! 
ಅದ್ದರಿಂದ ಇಂದ್ರಾಧಿ ಸುರರು ನಿನ್ನೊಂದು ಬಾಗಿಲಲ್ಲಿ 

ನಿಂತು ಅಣಿಮಾದಿಗಳ ಸಮೇತ, ಪಡೆಯುವರು ಪರಮಸಿದ್ಧಿ 


ಬ್ರಹ್ಮ ವಿಷ್ಣು ರುದ್ರೇಶ್ವರರು ನಿನಗೆ ಮಂಚವಾಗಿರುವರು ; 
ಸದಾಶಿನನೊ ಬಿಳಿದಾದ ಮೇಲ್ವಾಸಿನೊಂದು ರೂಸನಾಂತು 
ನಿನ್ನ ಪ್ರಭೆಯ ಪ್ರತಿಫಲನದಿಂದ ಕೆಂಪಾಗಿ ಕಂಗೊಳಿಸನು, 
ಶೃಂಗಾರರಸನೆ ದೇಹಗೊಂಡವೋಲಿಸಗಿ ಕೌತುಕವನು | 


೭೯ 


೮೦ 


೮೧ 


೮೨ 


೮೩ 


ಕನ್ನಡ ಸೌಂದರ್ಯಲಹರಿ ತ 


ಆ ಕಲಂಕ ಕಸ್ತೂರಿಯಹುದ್ಕು ಪನ್ನೀರು ಚಂದ್ರಬಿಂಬ 

ಕಪ್ಪುರಗಳು ಹದಿನಾರು ಸಲೆಗಳೀ ತೆರದಿ ತುಂಬಿ ನಿಂದ 
ಇಂದುಮಂಡಲದ ಪಚ್ಚೆ ಕರಡಿಗೆಯ ನೀನು ಭೋಗದಿಂದ 

ನಿಚ್ಚ ಬರಿದುಗೊಳಿಸಲದ ತುಂಬುವನು ಮರಳಿ ಮರಳಿ ಬ್ರಹ್ಮ! ೮೪ 


ನಿನ್ನ ಚರಣದಲಿ ಹುಟ್ಟಿ ದಣಿಮಾದಿಗಳಲಿ, ನಿತ್ಯೆಯರಲಿ 
ಸುತ್ತುಗೊಂಡಿರುವ ನೀನೆ ತಾನೆಂದು ಸತತ ಯಾವ ಭಕ್ತ 
ಭಾವಿಸುವನಾತ ತ್ರಿಣಯನನ ಮಹಿಮೆಯನ್ನು ತೃಣನಗೈೈದು 
ಪ್ರಳಯಕಾಲಾಗ್ನಿಯಾರತಿಯ ಕೊಳುವುದೇನು ಜೋದ್ಯವಹುದು ! ೮೫ 


ಯಾವ ಕನಿ ತಾನೆ ವಿಧಿಯ ಸತ್ತಿಯನು ಸ್ತೋತ್ರಗೆ ಯದಿಹನು? 
ಧನವ ಗಳಿಸಿದವನಾರು ಹರಿಸತಿಗೆ ಭರ್ತನಾಗದಿಹನು? 
ಪತಿವ್ರತೆಯರಲಿ ಅಗ್ರಗಣ್ಯೆಯೇ, ಮಹಾದೇವ ಹೊರತು 

ನಿನ್ನ ಕುಚಗಳಪ್ಪುಗೆಯು ಕುರವಕದ ಮರಕು ಕೂಡ ಸಿಗದು! ೮೬ 


ನಿನ್ನ ನೆನೆನನನು ವಿಷ್ಣು ಬ್ರಹ್ಮರಿಗೆ ಕರುಬು ಮೂಡುವಂತೆ 
ಲಕ್ಷ್ಮಿಸರಸತಿಯರೊಡನೆ ನಿಹೆರಿಷನು; ರತಿಸತೀತ್ಸನನ್ನೆ 
ಶಿಥಿಲಗೊಳಿಸುವನು ರನ್ಯುವಪುವಾಗಿ ; ಚಿರಂಜೀವಿಯಾಗಿ, 

ಅಜ್ಞ ತೆಯ ನೀಗಿ ಆಗುವನು ಸರಾನಂದರಸದ ಭೋಗಿ! ೮೭ 


ಹೇ ಸರಬ್ರಹ್ಮಮಹಿಸಿ, ಅಜನ ಸತಿಯಾದ ಸರಸತಿಯನು, 

ಹೆರಿಯ ಪತ್ನಿ ಲಕ್ಷಿ ಒಯನು, ಹೆರನ ಅರ್ಧಾಂಗಿ ಪಾರ್ವತಿಯನು 

ನೀನೆ ಅಹುದೆನುವರಿವೆರು ಮೂವರನು ನಾರಿ ಜಗವ ನೀನು 

ಮರುಳು ಮಾಡುತಿಹೆ ಮಹಾಮಾಯೆ ನಿಸ್ಸೀಮ ಮಹಿಮೆಯಾಗಿ ! ೮೮ 


ಸ್ವಂತ ಕಿರಣಾಳಿಯಿಂದ ರವಿಗೆ ಆರತಿಯ ಬೆಳಗುವಂತೆ, 

ಚಂದ್ರ ಕಾಂತಜಲಕಣಗಳಿಂದ ಶಶಿಗರ್ಫ್ಯವೆತ್ತುವಂತ್ಕೆ 

ತನ್ನ ಜಲದಿಂದ ಜಲಧಿಗೊಲಿದು ತರ್ಪಣವ ನೀಡುವಂತೆ 

ನಿನ್ನ ನುಡಿಗಡಣದಿಂದ ನಿನಗೆ ಸ್ತುತಿಯಿದನು ಸಲಿಪ್ರೆ ಮಾತೆ! ೮೯ 


ಅನುಬಂಧ 
ಕೆಲವು ಮೂಲಪದ್ಯಗಳು 
(ಅಂಕಿಗಳು ಅನುನಾದಪದ್ಯಗಳ ಸಂಖ್ಯೆಯನ್ನು ಸೂಚಿಸುತ್ತವೆ) 
ಶಿವಃ ಶಕ್ತ್ಯಾ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭುವಿತುಂ 
ನ ಚೇದೇವಂ ದೇವೋ ನ ಖಲು ಕುಶಲಃ ಸ್ಪಂದಿತುಮಹಿ 


ಅತಸ್ಸ್ವಾಮಾರಾಧ್ಯಾಂ ಹೆರಿಹೆರ ನಿರಿಂಚಾದಿಭಿರಪಿ 
ಪ್ರಣಂತುಂ ಸ್ತೋತುಂ ವಾ ಕಥಮಕೃತಪುಣ್ಯಃ ಪ್ರಭವತಿ (೧) 


ಅವಿದ್ಯಾನಾಮಂತಸ್ತಿನಿರ ಮಿಹಿರ ದ್ವೀಸನಗರೀ 

ಜಡಾನಾಂ ಚೈತನ್ಯಸ್ತಬಕಮುಕರಂದ ಸ್ರುತಿರುರೀ 

ದರಿದ್ರಾಣಾಂ ಚೆಂತಾಮಣಿಗುಣನಿಕಾ ಜಲ್ಮಜಲಧೌ 

ನಿಮಗ್ಹಾನಾಂ ದಂಸ್ರ್ರಾ ಮುರರಿಪುವರಾಹೆಸ್ಯ ಭವತಿ (೩) 


ಧನುಃ ಪೌಷ್ಟಂ ಮೌರ್ವೀ ಮಧುಕರಮಯೀ ಪಂಚ ವಿಶಿಖಾಃ 

ವಸಂತಃ ಸಾಮಂತೋ ಮಲಯಮರುದಾಯೋದಧನರಥಃ 

ತಥಾಪ್ಯೇಕಃ ಸರ್ವಂ ಹಿಮಗಿರಿಸುತೇ ಕಾಮಸಿ ಕೃಪಾ- 

ಮಸಪಾಂಗಾತ್ತೇ ಲಬ್ಬ್ಹಾ ಜಗದಿದಮನಂಗೋ ವಿಜಯತೇ (೬) 


ಕ್ವಣತ್ಕ್ಯಾಂಚೀದಾಮಾ ಕರಿಕಲಭ ಕುಂಭಸ್ತನನತಾ 

ಸರಿಕ್ಷೀಣಾ ಮಧ್ಯೇ ಪರಿಣತ ಶರಚ್ಚಂದ್ರವದನಾ 

ಧನುರ್ಬಾಣಾನ್‌ ಪಾಶಂ ಸೃಣಿಮಸಿ ದಧಾನಾ ಕರತಲ್ಟೆ ಃ 
ಪುರಸ್ತಾದಾಸ್ತಾಂ ನಃ ಪುರಮಧಿತುರಾಹೋಪುರುಷಿಕಾ (೭) 


ನರಂ ವರ್ಷೀಯಾಂಸಂ ನಯನನಿರಸಂ ನರ್ಮಸು ಜಡಂ 
ತವಾಪಾಂಗಾಲೋಕೇ ಪತಿತಮನುಧಾವಂತಿ ಶತಶಃ 

ಗಳದ್ದೇಣೀಬಂಧಾಃ ಕುಚಕಲಶವಿಸ್ರಸ್ತಸಿಚಯಾಃ 
ಹಠಾತ್ರ್ರುಟ್ಯತ್ಕಾಂಚ್ಯೋ ವಿಗಳಿತದುಕೂಲಾ ಯುನತಯಃ (೧೨) 


ತಶಿ 


ಕನ್ನಡ ಸೌಂದರ್ಯಲಹರಿ 8 


ಮುಖಂ ಬಿಂದುಂ ಕೃತ್ವಾ ಕುಚಯುಗಮಧೆಸ್ತನ್ಯ ತದಥೋ ಗ 


ಹರಾರ್ಥಂ ಧ್ಯಾಯೇದ್ಯೋ ಹೆರಮಹಿಸಿ ತೇ ಮನ್ಮಥಕಲಾವರ್‌ 
ಸ ಸದ್ಗಃ ಸಂಕ್ಷೋಭಂ ನಯತಿ ವನಿತಾ ಇತೃತಿಲಘ 


ಜಪೋ ಜಲ್ಪ? ಶಿಲ್ಪಂ ಸಕಲಮಹಿ ಮುದ್ರಾನಿರಚನಾ 
ಗತಿಃ ಪ್ರಾದಕ್ಷಿಣ್ಯಕ್ರಮಣಮಶನಾದ್ಯಾಹುತಿವಿಧಿಃ 
ಪ್ರಣಾಮಃ ಸಂವೇಶಃ ಸುಖಮಖಿಲಮಾತ್ಮಾರ್ಪಣದೃಶಾ 


ಸನರ್ಯಾ ಷರ್ಯಾಯಸ್ತವ ಭವತು ಯನ್ಮೇ ವಿಲಸಿತನ್‌ (3೫) 


ಧುನೋತು ಧ್ರಾಂತಂ ನಸ್ತುಲಿತ ದಲಿತೇಂದೀವರವನಂ 

ಘನಸ್ನಿಗ್ದ ಶ್ಲಕ್ಷ್ಣಂ ಚಿಕುರರಿಕುರುಂಬಂ ತವ ಶಿವೇ 

ಯದೀಯಂ ಸೌರಭ್ಯಂ ಸಹೆಜಮುಪಲಬ್ದುಂ ಸುಮನಸ: ಕ 
ವ ಸಂತ್ಯಸ್ಮಿನ್ಮನ್ಯೇ ಬಲಮಥನವಾಹೀವಿಟನಿನಾಮ್‌ (೩೧) 


ತನೋತು ಕ್ಷೇಮಂ ನಸ್ತವ ವದನಸೌಂದರ್ಯಲಹರೀ 

ಪರೀವಾಹೆ ಸ್ರೋತಸ್ಸರಣಿರಿವ ಸೀಮಂತಸರಣಿಃ 

ವಹೆಂತೀ ಸಿಂಧೂರಂ ಪ್ರಬಲಕಬರೀ ಭಾರತಿಮಿರ 

ದ್ವಿಷಾಂ ಬೃಂದ್ಬೆರ್ಬಂದೀಕೃತಮಿವ ನನೀನಾರ್ಕಕಿರಣಂ (೩s 


ನಿಮೇಸೋನ್ಮೇಷಾಭ್ಯಾಂ ಪ್ರಲಯಮುದಯಂ ಯಾತಿ ಜಗತಿ 
ತನೇತ್ಯಾಹುಃ ಸಂಶೋ ಧರಣೆಧರರಾಜನ್ಯತನಯೇ 
ತ್ವೈದುನ್ಮೇಷಾಜ್ಞಾತಂ ಜಗದಿದಮಶೇಷಂ ಪ್ರಲಯತಃ 

ಪರಿತ್ರಾತುಂ ಶೆಂಕೇ ಪರಿಹೃತನಿಮೇಷಾಸ್ಕವ ದೃಶಃ (೪೩ 


ಸ್ಫುರದ್ಧಂಡಾಭೋಗಪ್ರತಿಫಲಿತ ತಾಟಂಕ ಯುಗಲಂ 
ಚತುಶ್ಚಕ್ರಂ ಮನ್ಯೇ ತನ ಮುಖಮಿದಂ ಮನ್ಮಥರಥೆಂ 
ಯಮಾರುಹೈ ದ್ರುಹ್ಯತ್ಯವನಿರಥಮರ್ಕೇಂದು ಚರಣಂ 
ಮಹಾನೀರೋ ಮಾರೆ: ಪ್ರಮಥಪತಯೇ ಸಜ್ಜಿ ತವತೇ (೪ 


ತ್ರಿರೋಕೀಮಪ್ಯಾಶು ಭ |) ಮಯತಿ ರನೀಂದುಸ್ತನಯುಗಾವರ್‌ (೧೭) 


i pe ¥ 
NN 


« 
y 
“ತ 
ಆ 
ಸ 


ಅನುಬಂಧ 
ಸಮಂ ದೇವಿ ಸೃಂದದ್ವಿಪವದನ ಪೀತಂ ಸ್ತನೆಯುಗಂ 
ತವೇದಂ ನಃ ಖೇದಂ ಹೆರತು ಸತತಂ ಪ್ರಸ್ತುತಮುಖಮು್‌ 
ಯದಾಲೋಕ್ಯಾಶಂಕಾಕುಲಿತಕೃ ದಯೋ ಹಾಸಜನಕ: 
ಸ್ವಕುಂಭೌ ಹೇರಂಬ: ಸರಿಮೈಶತಿ ಹೆಸ್ಕೇನ ರ್ಲುಟತಿ 


 ಅಮೂ ತೇ ವಕ್ಷೋಜಾವಮೃತ ರಸಮಾಣಿಕ್ಯಕುತುಪೌ 
ನ ಸಂದೇಹೆಸ್ಪಂದೋ ನಗಪತಿಸತಾಕೇ ಮನಸಿ ನಃ 

ಪಿಬಂತೌ ತೌ ಯಸ್ಮಾದವಿದಿತವಧೂಸಂಗರಸಿಕೌ 

ಕುಮಾರಾವದ್ಯಾಪಿ ದ್ವಿರದವದನ ಕ್ರೌಂಚದಲನೌ 


ತವಸ್ತನ್ಯಂ ಮನ್ಯೇ ಧರಣಿಧರಕನ್ಯೇ ಹೃದಯತಃ 
ಪಯಃಪಾರಾವಾರಃ ಪರಿವಹತಿ ಸಾರಸ್ವತಮಿವ 
ದಯಾವತ್ಯಾ ದತ್ತಂ ದ್ರವಿಡಶಿಶುರಾಸ್ಟಾದ್ಯ ತವ ಯತ” 
ಕವೀನಾಂ ಪ್ರೌಢಾನಾಮಜನಿ ಕಮನೀಯ: ಕವಯಿತಾ 


ಹರಕ್ರೋಧಜ್ವಾಲಾವಲಿಭಿರವಲೀಡೇನ ವಪುಷಾ 

ಗಭೀರೇ ತೆ? ನಾಭೀಸರಸಿ ಕೃತಸಂಗೋ ಮನಸಿಜ: 
ಸಮುತ್ತಸ್ಸೌ ತಸ್ಮಾದಚಲತನಯೇ ಧೂಮಲತಿಕಾ 
ಜನಸ್ತಾಂ ಜಾನೀತೇ ಜನೆನಿ ತವ ರೋಮಾನಲಿರಿತಿ 


ಕಲಂಕಃ ಕಸ್ತೂರೀ ರಜನಿಕರಬಿಂಬಂ ಜಲಮಯಂ 

- ಕಲಾಭಿಃ ಕರ್ಪೂಕ್ಸಿರ್ಮರಕತಕರಂಡಂ ನಿಬಿಡಿತನ೫ 
ಅತಸ್ತ್ವದ್ಧೊಗೇನ ಪ್ರತಿದಿನಮಿದಂ ರಿಕ್ತ ಕುಹರಂ 
ವಿಧಿರ್ಭೂಯೋ ಭೂಯೋ ನಿಬಿಡಯತಿ ನೂನಂ ತನಕೃತೇ 


ಪ್ರದೀಪಜ್ವಾಲಾಭಿರ್ದಿವಸಕರೆ ನೀರಾಜನನಿಧಿ: 
ಸುಧಾಸೂತೇಶ್ಚಂದ್ರೋಪಲಜಲಲವೈರರ್ಫ್ಯರಚನಾ 
ಸ್ವಕೀಯೈರಂಭೋಭಿಃ ಸಲಿಲ ನಿಧಿಸೌಹಿತ್ಯಕರಣಂ 
ತ್ವದೀಯಾಭಿರ್ವಾಗ್ಟಿಸ್ತೃವ ಜನನಿ ವಾಚಾಂ ಸ್ತುತಿರಿಯಮ್‌ 


೩೭ 


(೬೦) 


(೬೧) 


(೬೩) 


(೬೪) 


(೮೪) 


(೮೯) 


ಹಸತ 


೧ಕ್ಮ. 


೧೪. 
೨೦, 


ವಿನಿ. 


ಟಿಪ ಸ್ಪಣಿಗಳು 
(ಅಂಕಿಗಳು ತ್‌ ಸೂಚಿಸುತ್ತವೆ) 


ಶಕ್ತಿ ಯೊಡನೆ ಕೂಡಿದಾಗ ಮಾತ್ರ ಶಿವನಿಂದ ಸ ಸ್ಟಿಸಾಧ್ಯ ; ಶಿವ- ಶಕ್ತಿ ಯರ 
ಸಮ್ಮಿಲನವಾಗದೆ ದೇವತೆಗಳು `ಸ್ಹ್ರಿಸುವುದೂ ಶ್ಲ. ಶಕ್ತಿ _ಜಗನ್ಮಾತೆ- 
ಯಿಲ್ಲದೆ ಯಾವುದೂ ಆಗದು ; ಅವಳಿಗೇ ಪರಮಪ್ರಾಶಸ್ತ ಖ- 

ಸೃ ಸ್ಟ ಸ್ಥಿತಿ ಲಯಗಳಿಗೆ ಲೋಕೆಮಾತೆಯೆ ಪಾದರೇಣುನೇ ಮೂಲ. 
ಘ್‌ ಹೂಗೊಂಚೆಲು. 


. ಶರಣ್ಯ __ಶರಣಾಗಲು ತಕ್ಕ ವಳು, ಆಶ್ರ ಯ ಕೊಡುವವಳು. 


ಭಸ್ಮಾ 'ರವಿನಾಶಕ್ಕಾ ಗಿ ವಿಷ್ಣು eT ತಳೆದ ಕತೆಯನ್ನಿದು ಸೂಚಿ 
ಸುತ್ತ "ಡೆ. ಮನ್ಮಥ ಅಶರೀರನಾಗಿದ್ದ ರೂ__ಅವನನ ದೇಹ ರತಿಯ ಕಣ್ಣು ಗಳಿಗೆ 
ಮಾತ್ರ ಗೋಚರವಂತೆ.- ಮುನಿಗಳನ್ನು ಮೋಹಗೊಳಿಸಬಲ್ಲ. ಈ. ಶಕ್ತಿ 
ಬಂದದ್ದು ಶ್ರಿ ತ್ಕಿಪುರಸುಂದರಿಯ ಕೃ ಸೆಯಿಂಡೆ. 


. ಅತ್ಯಂತ ಸೋಮಲನಾದ ಮತ್ತು ಅರೊಪವಾದ ವಸ್ತುಗಳನ್ನು ಸಮರ 


ಸಾಥನಗಳನ್ನಾ ಗಿಟ್ಟು ಕೊಂಡು ಅನಂಗನೂ ಏಕಾಂಗಿಯೂ ಆದ ಮದನ ಲೋಕ 
ವನ್ನು ಗೆಲ್ಲುತ್ತಾ ನೆ; ಈ ಸೋಜಿಗಕ್ಕೆ ಕಾರಣ ದೇವಿಯ ಅನುಗ್ರಹ. 


ಳ ಕರಿಕೆಲಭ. ಮರಿಯಾನೆ. ಸಯೋಜ. ಸ್ತನ. ಶಾರದೇಂದು- _ಶರತ್ವಾ ಲದ 


ಚಂದ್ರ. 


ಕ ಸಹ ಕದಂಬ ಅಥವಾ ಒಂದು ಜಾತಿಯ ಅಶೋಕನ ಸ” 
೧೧. 


ಸರ್ವೇಶ್ವರಿಯ ಅನುಪಮ ಸೌಂದರ್ಯವನ್ನು ನೋಷಿ ಅವಳ ಅಂಗಸುಖ 
ಕ್ಕಾಗಿ ಅಪ್ಪ ಕೆಯರು ಕಾತರಿಸುತ್ತಾರೆ. ಅದರೆ ಅದು ಸದಾಶಿವನಿಗಲ್ಲದೆ ಇತರರಿಗೆ 
ಸಿಗದು ; ಅದ್ದೆ ರಿಂದ ಅನರು ಶಿವಸಾಯುಜ್ಯವನ್ನು ಬಯಸುತ್ತಾರೆ ತನ್ಮೂಲಕ 
ನಾದರೂ ದೇವಿಯ ಸಂಗ ದೊರೆಯುವುದೆಂಬ ನಂಬಿಕೆಯಿಂದ. ಆದರೆ ಅವರು 
ನರಾಶರಾಗಬೀಕು ; ಶಿವಸಾಯುಜ್ಯ ತಪಸ್ಸಿಗೂ ನಿಗದಂಥದು. 
ಜಗನ್ಮಾತೆಯನ್ನು ಪೂಜಿಸುವ ಭಕ್ತೆ ಮಧುಕವಾಕ್ಕುಗಳನ್ನುಳ್ಳೆ ಕವಿಯಾಗಿ 
ಪೆರಿಣಮಿಸುತ್ತಾ ನೆ. 
ಶಿನೆಯೊಲಿದರೆ ಸರಸ [ತಿಯೊಲಿಯುವುದೇನೂ ಕಷ್ಟವಿಲ್ಲ 

ಬ್ರಹ್ಮ ವಿಷ್ಣು ದೇವೇಂದ್ರ ಕೆಲ್ಲ ದೇವಿಯ ಮುಂದೆ ತಲೆಬಾಗಿ ನಿಂತಿರುವುದರಿಂದ 
ಧನಂ” *ಿರೀಟಿಗಳು ಅನಳಿಗೆ' ಆರತಿ ಬೆಳಗುವಂತಿವೆ. 
ಸೃಷ್ಟಿ ಸ್ಥಿತಿ ಲಯಗಳು ಮಾತ್ರವಲ್ಲದೆ ಬ್ರಹ್ಮನಿಷ್ಣು ರುದ್ರರೆಲ್ಲ ದೇವಿಯ 
ಇಚ್ಛೆಗೆ ಅಧೀನ, 


ಪಿತ್ತ 
ವಿ೪, 
ವಿಜೆ. 


೨೬. 
ಪಿಪಿ. 


ನಿಂ. 
ಷಿ. 


೩೨. 


೩೩. 


೩೪. 


೩೫. 


೩೭, 


ಟಿಪ್ಪಣಿಗಳು ತ 


ದೇನಿಯ ಸತ್ತ್ವಗುಣ ರಜೋಗುಣ ತಮೋಗುಣಗಳಿಂದ ಬ್ರಹ್ಮ ವಿಷ್ಣು 
ರುದ್ರರು ಹುಟ್ಟಿ ದರು. ಆದ್ದರಿಂದ ಅವಳಿಗೆ ಸಲ್ಲಿಸುವ ಪೂಜೆ ಈ ದೇವತೆ 
ಗಳಿಗೂ ಸಲ್ಲುತ್ತದೆ. 

ವಿರಿಂಚಿ ಬ್ರಹ್ಮ. ಕೀನಾಶ_ ಯಮ್ಮ ದೇನಿಯ ಪಾತಿವ್ರತ್ಯ ಮಹಿಮೆಯಿಂದ 
ಸದಾಶಿವ ಚಿರಂಜೀವಿ. 

ಜಲ್ಬ ಮಾತು. ಹವನ. ಹೋಮದ ಆಹುತಿ. 

ಸಮುದ್ರ ಮಥನಕಾಲದಲ್ಲಿ ಶಿವ ವಿಷಪಾನ ಮಾಡಿದ ಫಟನೆಯಿಲ್ಲಿ ಸೂಚಿತ. 
ಬ್ರಹ್ಮ ವಿಷ್ಣು ದೇವೇಂದ್ರರು ಜಗದ್ಧಾತ್ರಿಯ ಮನೆಯಲ್ಲಿ ಸದಾ ನಮಸ್ಕಾರ 
ಮಾಡುತ್ತಿರುತ್ತಾರೆ; ಆಕೆ ನಡೆಯುವಾಗ ಅವರ ಕಿರೀಟಗಳನ್ನು ಎಡಹುವ 
ಸಂಭವವೂ ಉಂಟು. 

ದೇವಿಯ ಕಿರೀಟದಲ್ಲಿ ದ್ವಾದಶಾದಿತ್ಯರೆ ಮಣಿರೂಪದಿಂದ ನೆಲಸಿದ್ದಾರೆ. ಅಲ್ಲಿರುವ 
ಚಂದ್ರಖಂಡ ಕಿರೀಟದ ರತ್ನೈಕಾಂತಿಯಿಂದ ಸಪ್ತವರ್ಣ ತಳೆದು ಕಾಮನ 
ಬಿಲ್ಲಿನಂತಿದೆ. 

ಚಿಕುರ- ತಲೆಗೂದಲು. ನಿಕುರುಂಬ- ರಾಶಿ, ದೇವಿಯ ತುರುಬಿನಲ್ಲಿ ಪರಿಮಳ 
ಸಹಜನಾಗಿ ತುಂಬಿದೆ ; ಇಂದ್ರನಂದನದ ಪುಷ್ಪಗಳೆಲ್ಲ ಅಲ್ಲಿಂದಲೆ ತಮ್ಮ 
ಸುವಾಸನೆಯನ್ನು ಪಡೆದುಕೊಳ್ಳುತ್ತವೆ. 

ದೇನಿಯ ಕೇಶರಾಶಿ ಕತ್ತಲೆಯಂತಿದೆ ; ಅವಳ ಬೈತಲೆಯಲ್ಲಿರುವ ಕುಂಕುಮ 
ತನ್ನ ಹಗೆಯಾದ ಕತ್ತಲೆಗೆ ಸೆರೆಯಾದ ಬಾಲರವಿಕಿರಣದಂತೆ ಕೆಂಪಾಗಿ ತೊಳಗು 
ತ್ತಿದೆ. ಅವಳ ಬೈತಲೆಯ ರೇಖೆ ಮುಖಲಾವಣ್ಯರಸ ಹೊನಲುವರಿಯುನ ದಾರಿ 
ಯಂತಿದೆ. ಸರೆಣಿ_ ದಾರಿ. 

ದೇನಿಯ ಮುಖವನ್ನು ತಾವರೆಗೆ ಹೋಲಿಸಲಾಗಿದೆ ; ಶುಭ್ರದಂತಪಂಕ್ತಿಯ 
ಕಾಂತಿಯೆ ಅದರ ಕೇಸರ, ಸುವಾಸನೆ ಅದರಲ್ಲಿ ಸಹಜವಾಗಿಯೆ ಇದೆ. ಹರನ 
ಕಣ್ಣುಗಳೆ ಅದಕ್ಕೆ ಮುತ್ತು ನ ದುಂಬಿಗಳು. 

ಕಿರೀಟಿದಿಂದೆ ಕೂಡಿದ ದೇವಿಯ ಹಣೆ ಅರ್ಧ ಚಂದ್ರಾಕೃತಿಯಲ್ಲಿದೆ ; ಅವಳ 
ಕಿರೀಟದಲ್ಲೊಂದು ಚಂದ್ರಖಂಡ ಇದ್ದೇ ಇದೆ, ಒಂದು ಅಧಃಶಂಗ್ಕ 
ಮತ್ತೊಂದು ಊಧನಣ್ಯಶೃಂಗ್ಯ ಆದರೂ ಎರೆಡೂ ಹೇಗೊ ತಳಮೇಲಾಗಿ 
ಪೂರ್ಣಚಂದ್ರನ ರೂಪ ತಾಳುತ್ತವೆ. 

ಲೋಕದ ಭಯವನ್ನು ನಿನಾರಿಸುವುದೇ ಡೇನಿಗೆ ಸದಾ ಇರುವ ವ್ಯಸನ, ಅವಳ 
ನಸುಬಾಗಿದ ಹುಬ್ಬುಗಳು ಮನ್ಮಥನ ಬಿಲ್ಲಿನಂತೆ; ಅದನ್ನು ಅವನು ಎಡಗೈ 
ಯಲ್ಲಿ ಹಿಡಿದಿರುವುದರಿಂದ ಅದರ ಮಧ್ಯಭಾಗ ಕಾಣುತ್ತಿಲ್ಲನಷ್ಟೈ. ಮಧುಪ.... 
ದುಂಬಿ, 

ಈ ಚಮತ್ಕಾರೆಯುತೆ ಪದ್ಯದಲ್ಲಿ ಪಾರ್ನೆತಿಯ ನೋಟನನ್ನು ಬಣ್ಣಿಸುವ 
ವ್ಯಾಜದಿಂದ ಪ್ರ ಮುಖನಾದ ಕೆಲವು ನಗರೆಗಳನ್ನು ಹೆಸರಿಸಲಾಗಿದೆ. ನಿಶಾಲ್ಕಾ 


ತ್ಲಿಲೆ. 
ರ್ಕಿ, 
೪೦, 


೪೧, 


೪೨. 


೪೬. ಶಿನೆಯ ಬಾಗಿದ ಕಿನಿಯೇಣುಗೆಳೇ ಮನ 


. ಅಪರ್ಣೆ. ಪಾರ್ವತಿ, ವಿತಾನುಗಳು ಯಾವಾಗಲೂ ಕಣು 


ಕನ್ನಡ ಸೌಂದರ್ಯಲಹರಿ 


ಕಲ್ಯಾಣಿ, ಅಯೋಧ್ಯಾ, ಧಾರಾ, ಮಧುರಾ, ಭೋಗವತ್ರಿ ಅವಂತಿ, pe 
ಈ ಪಟ್ಟಿ ಇಗಳು ಇಲ್ಲಿ ಉಕ್ತಿ ವಾಗಿವೆ. ಈ ಮಾತುಗಳು ಅಂಬಿಕೆಯ ನೋಟಕ್ಕೆ 
ವಿಶೇಷಣಗಳೂ ಹೌದು. ಅವಳ ದೃಷ್ಟಿ ವಿಶಾಲ, ಕಲ್ಯಾಣಕರ, ಕುಮುದಗಳಿಂದ 
ಜಯಿಸಲಾಗದ್ದು (ಅಯೋಧ್ಯಾ); ದಯೆಯ ಧಾರೆಗೆ ಆಲಂಬನ್ಕ ಮಧುಕ್ಕೆ 
ಸೋಗೆಯಾಗಿರುನಂಥದು (ಆಭೋಗವತಿಕಾ), ರಕ್ಷಿಸುವಂಥದು (ಅವಂತಿ)... 
ಎಂದು ಅರ್ಥೈಸಬೇಕು ಇಲ್ಲಿ ಎಂಟು ದೃಷ್ಟಿ ವಿಶೇಷಗಳನ್ನು ಹೇಳಛ್ಞಾಗಿದೆ. 
ದೇವಿಯ ಎರಡು ಕವಿಗಳೂ ಕಾವ್ಯರಸವನ್ನು ಸನಿಯುತ್ತವೆ ; ಅವಳ ಕಡೆಗಣ್ಣು 
ಗಳು ಕಿವಿಯವರೆಗೆ ಹಬ್ಬಿರುವುದರಿಂದ ಅವಕ್ಕೂ ಕಾವ್ಯರಸಪಾನ ಸಿಕ್ಕುತ್ತದೆ. 
ಇವುಗಳ ಭಾಗ್ಯವನ್ನು ಕಂಡು ಮತ್ಸರದಿಂದಲೊ ಎಂಬಂತೆ ದೇವಿಯ ಹಣೆ 
ಗಣ್ಣು ನಸು ಕೆಂಪಾಗಿದೆ ಎಂದು ಸಹಜರಕ್ತ ವರ್ಣಕ್ಕೆ ಕಾರಣ ಹೇಳಲಾಗಿದೆ. | 
ಈ ಪದ್ಯದಲ್ಲಿ ದೇನಿಯ ನೋಟ ನವರಸಪೂರ್ಣವೆಂದು ಚಮತ್ಕಾರದಿಂದ 
ನಿರೂಪಿಸಲಾಗಿದೆ, 

ದೇವಿಯ ಕಣ್ಣುಗಳು ಮನ್ಮಥನೆ ಬಾಣಗಳಂತಿವೆ ; ಅವುಗಳನ್ನ ವನು ಕಿಪಿಯೆ 
ತನಕೆ ಸೆಳೆದಿದ್ದಾನೆ ; ರೆಪ್ಪೆಗಳೆ ಆ ಬಾಣಗಳ ಗರಿಗಳು. 

ಈಶಾನದಯಿತೆ. _ಶಿನನ ಪ್ರಿಯೆ ಪಾರ್ವತಿ, ದೇಪಿ ಕಾಡಿಗೆ ಹಚ್ಚಿ ಕೊಂಡಾಗೆ 
ಅಲ್ಲಿ ಬಿಳುಪ್ರ್ಯ ಕೆಂಪು, ಕಪ್ಪು ಬಣ್ಣಗಳು ಉಂಟಾಗಿ ಸತ್ತ ಎರಜಸ್ತ ಮೋ ಗುಣ 
ಗಳಂತೆ ಕಾಣುತ್ತವೆ. ಹಣೆಗಣ್ಣು ಸಹಜವಾಗಿ ಕೆಂಪು ಎಂಬುದನ್ನು ಲಕ್ಷಿಸ 
ಬಹುದು. 
ಶೋಣಭದ್ರ - ಒಂದು ನದಿಯ ಹೆಸರು; ಇದರೆ ನೀರು ಕೆಂಪಂತೆ. ಗಂಗೆಯ 
ನೀರು ಬಿಳುಪು, ಯಮುನೆಯದು ಕಪ್ಪು. ದೇವಿ ಕಾಡಿಗೆ ಹಚ್ಚಿಕೊಂಡಾಗ 


ತ್ತ ತ್ರಿನರ್ಣಗಳು ಈ ಮೂರು ನದಿಗಳ ಸಂಗಮದಂತೆ ಕಾಣು 
ತ್ತವೆ. 


ಮುಚ್ಚದೆ ನೀರಿನಲ್ಲಿ 
ಮುಳುಗಿರುತ್ತ ನೆ; ಕುಮುದಗಳು ಹಗಲಿನಲ್ಲಿ ಮುಚ್ಚಿಕೊಂಡು ಇರುಳು ಅರಳು 
ತ್ತವೆ. ಈ ಸಹಜವ್ಕಾಪಾರಕ್ಕೆ ಇಲ್ಲ ಅನ್ಕಕಾರಣ ಹೇಳಲಾಗಿದೆ. ಮಾನುಗಳ 
ಮತ್ತು ನೈದಿಲೆಗಳ ಸೌಂದರ್ಯವನ್ನು ಕಿತ್ತು ಕೊಳ್ಳಬೇಕೆಂದು ದೇವಿಯ ಕಣು 
ಗಳು ಕಿನಿಗಳಿಗೆ ಚಾಡಿ ಹೇಳಿದ್ದರಿಂದ ಹೆದರಿ ಮಾನುಗಳು ನೀರುಹೊಕು ವ 
ಕುಮುದಲಕ್ಷ್ಮಿ ಹಗಲಿನಲ್ಲಿ ಬಾಗಿಲು ಹಾಕಿಕೊಂಡು ಇರುಳಿನಲ್ಲಿ ಯಾರಿಗೂ 
ಕಾಣಿಸದಂತೆ ಇರತೊಡಗಿದಳು. ಕಣ್ಣುಗಳನ್ನು ವಾನುಗಳಿಗೂ ಕನ್ನೆ ಜಿ 


ಗಳಿಗೂ ಹೋಲಿಸುವುದನ್ನೂ ಅವು ಕಿವಿಯವರೆಗೆ ಚಾಚಿರುವುದನ್ನೂ ನೆನೆದರೆ 
ಇಲ್ಲಿನ ಉತ್ಪ್ರೇಕ್ಷೆ ಅರ್ಥವಾಗುತ್ತದೆ. ನ 


ಥನ ಬಿಲ್ಲು; ತಿಪಿ ಗ್ಗೆ 
ಕೊಂಡಿರುವ ಅವಳ ನೋಟವೇ ಬಾಣ, ಪ: ಸಾನ 


೫೧. 


೫ತ್ಲಿ, 


೫೪. 
೫೬, 


೫೭, 


೫೮, 


ಟಿಪ್ಪಣಿಗಳು ೪೧ 


ದೇವಿಯ ಎರಡು ಕಿವಿಯೋಲೆಗಳು ಅವಳ ಕನ್ನಡಿಯಂಥ ಕಪೋಲದಲ್ಲಿ ಪ್ರತಿ 
ಫೆಲಿಸುವುದರಿಂದ ನಾಲ್ಕು ಓಲೆಗಳಾದಂತಾಯಿತು; ಅವು ನಾಲ್ಕು ಚಕ್ರ 
ಗಳೆಂತೆಯೂ ಅವಳ ಮುಖ ಚತುಶ್ಚಕ್ರಗಳನ್ನು ತಳೆದ ಮದನರಥದಂತೆಯೂ 
ಕಾಣಿಸುತ್ತದೆ. ಸೂರ್ಯ ಚಂದೃರನ್ನೆ ಗಾಲಿ ಮಾಡಿಕೊಂಡು, ಭೂಮಿಯನ್ನೆ ರಥ 
ಮಾಡಿಕೊಂಡು ಬರುವ ಪ್ರಮಥವಲ್ಲಭ (ಹರ) ನನ್ನು ದೇವಿಯ ವದನರಥವ 
ನ್ಸೇರಿ ಮನ್ಮಥ ಸೋಲಿಸಿ ಬಿಡುತ್ತಾನೆ. ಇಲ್ಲಿ ಬರುವ ರುದ್ರನ ಚಿತ್ರ ತ್ರಿಪುರ 
ಸಂಹಾರದ ಕತೆಗೆ ಸಂಬಂಧಿಸಿದ್ದು ; ಮನ್ಮಥನ ಚಿತ್ರ ಮಾತ್ರ ಕಾಲ್ಪನಿಕ. 
ಬಿದಿರಿನಲ್ಲಿ ಮುತ್ತು ಹುಟ್ಟು ಪುದೆಂಬ ಸಮಯ ಇ ಲ್ಷ್ಯದಲ್ಲಿರೆ 
ಬೇಕು. 

ಡೇನಿಯ ತುಟಿಗೆ ಹವಳದ ಬಳ್ಳಿಯೂ ಸಾಟಿಯಲ್ಲ ; ಅದು ಅಸ್ಟು ಕೆಂಪ್ರ. 
ಒಂದು ಮೇಳೆ ಹವಳದ ಬಳ್ಳಿ ಹಣ್ಣು ಬಿಟ್ಟರೆ ಅದು ಅವಳ ತುಟಿಯನ್ನು ಹೋಲ 
ಬಹುದೇನೊ. ತುಟಿಯನ್ನು ತೊಂಡೆಹಣ್ಣಿ ಗೆ ಉಪಮಿಸುವುದು ಕನಿಪದ್ಧ ತಿ ; 
ಆದರೆ ದೇವಿಯ ತುಟಿಯ ಮುಂಡೆ ಅದು ನಿಲ್ಲಲಾರದು; ಅವಳ ತುಟಿ 
ಯಿಂದಲೇ ಅದಕ್ಕೆ ಕಾಂತಿ. 

ದೇನಿಯ ಮುಖಚಂದ್ರನ ಬೆಳ್ಚಿಂಗಳನ್ನು ಕುಡಿದು ಕುಡಿದು ಚಕೋರೆಗಳಿಗೆ 
ಬೇಸರವಾಗಿ, ರುಚಿ ಬದಲಾವಣೆಗಾಗಿ ಅವು ಚಂದ್ರಿಕಾಪಾನ ಮಾಡುತ್ತಿರುವಂತೆ 
ತೋರುತ್ತದೆ. 

ಜಪುಸುಮ... ಕೆಂಪು ದಾಸವಾಳೆ. ದೇವಿಯ ನಾಲಗೆ ಸಹಜವಾಗಿ ಕೆಂಪು; 
ಆವರೆ ಪತಿಯ ಗುಣಕಥನದಿಂದ ಅದು ಕೆಂಸೇರಿದೆಯೆಂಬುದು ಉತ್ಸ್ರ್ರೇಕ್ತೆ. 
ಶಾರದೆಯ ಮೂರ್ತಿ ಸಹಜವಾಗಿ ಬಿಳಿದಾದರೂ, ಆ ನಾಲಗೆಯ ಮೆಲೆ ನೆಲೆ 
ಗೊಂಡುದೆರಿಂದ ಮಾಣಿಕ್ಯ ದೆಂತೆ ರಕ್ತ ವರ್ಣ ತಳೆದಿದೆ, 

ಷಣ್ಮುಖ ಉಪೇಂದ್ರ ಡೇವೇಂದ್ರರಿಗೆ ಶಂಭುವಿನ ನಿರ್ಮಾಲ್ಯ (ಪ್ರಸಾದೆ) 
ಬೇಕಾಗಿಲ್ಲ ; ಅದು ಚೆಂಡೇಶ್ವ ರೆನಿಗೇ ಇರೆಲಿ. ಅವರಿಗೆ ಬೇಕುದುದು ದೇವಿಯೆ 
ಪ್ರಸಾದ. ಅವಳು ಉಪೆ ದ್ರ ದೇನೇಂದ್ರರನ್ನು ತನ್ನ ಪುತ್ರನಾದ ಸಣ್ಮುಖನಿಗೆ 
ingen ಕೆಂಡು ಪ್ರೀತಿಯಿಂದ ಜಾಯ್ಜೆ ೦ಬುಲ ಯತಾ ಛೆ, 

ದೇನಿಯ ನುಡಿಗಳ ಮಾಧುರ್ಕಿವನ್ನು ವಾಣಿಯೆ ವೀಣಾಗಾನವೂ ಸರಿಗಟ್ಟ, 
ಲಾರೆದು. 

ದೇವಿಯ ಮುಖವೆ ಕಮಲ್ಕ ಕೊರಳು ಅದರೆ ನಾಳ್ಕೆ ಆಗುರಿನಿಂದ ಕಪ್ಪಾದ 
ಮಾಜೆಯೆ ಅದರ ಬಳ್ಳಿ, 

ಕಂಠದಲ್ಲಿ ಮೂರು ರೇಖೆಗಳಿದ್ದರೆ ಅದು ಮಹಾಸೌಭಾಗ್ಯ ಸೂಚಕನಂತೆ, 
ಮಂಗಳಸೂತ್ರಗಳು ಮೊರಿರಬೇಕೆಂಬುದು ಶಾಸ್ತ್ರೋಕ್ತ. ಗ್ರಾಮನೆಂದರೆ ಸ್ವರ 
ಸಮೂಹ ; ಇವು ಮೂರು: ಷಡ್ಚಗ್ರಾ ಮ್ಯ ಮಧ್ಯಮುಗ್ರಾ ನ್ಯು ಗಾಂಧಾರಗ್ರಾಮ. 
ಅಂಧಕಾರಿ ಈಶ್ವರ; ಅಂಧಕಾಸುರನನ್ನು ಕೊಂದವನು. 


೪೨ 


೬೦, 


&ಿಕ್ನಿ, 


೬೪, 


೬೫. 


೬೬, 
೭೧, 


೩ಕ್ಕಿ 


೭೪, 


೭೫, 


೭೭, 


೭೮, 


೮೦, 


ಕನ್ನಡ ಸೌಂದರ್ಯಲಹರಿ 


ಹೇರಂಬ ಗಣಪತಿ. ಪಾರ್ವತಿಯ ಕುಚಗಳು ಆನೆಯ ಕುಂಭಸ್ಥಳದಂತಿವೆ ; 
ಅವುಗಳನ್ನು ನೋಡಿ ಗಣಪ ತನ್ನ ಕುಂಭಸ್ಥ ಳಗಳು ಅಲ್ಲಿಗೇನಾದರೂ ಹೋಗಿ 
ಬಿಟ್ಟುಪೊ ಎಂದು ಮುಟ್ಟಿ ನೋಡಿಕೊಳ್ಳುತ್ತಾ ನೆ. ಪ್‌ 
ಸರಸ್ವತಿ ಶ್ವೇತವರ್ಣೆ ; ಅದ್ದರಿಂದ ದೇವಿಯ ಮೊಲೆಹಾಲು ಸರಸ್ವತಿಯ 
ವಲ್ಲದೆ ಬೇರೆಯಲ್ಲ. 

ಕಾಮದಹನದ ಫಟಿನೆ ಇಲ್ಲಿ ಸೂಚಿತ. ರಾಜಿ. ಸಾಲು. 

ಕಾಳಿಂದಿ ಯಮುನೆ. ದೇವಿಯ ಕಪ್ಪಾದ ರೋಮಾನಳಿಯೆನ್ನು ನೋಡಿದರೆ, 
ನೀಲವ್ಯೋಮವೆ ಸಂಕುಚಿತವಾಗಿ ಅವಳ ನಾಭಿಯನ್ನು ಪ್ರವೇಶಿಸುತ್ತಿರುವಂತೆ 
ಕಾಣುತ್ತದೆ, ಅವಳ ರೋಮಾವಳಿ ನೀಲಾಕಾಶದಂತೆ ಎಂದು ಅಭಿಪ್ರಾ ಯೆ. 
ದೇವಿಯ ರೋಮರಾಜಿಯೆ ಲತ್ಕೆ ಮೊಲೆಯೆ ಅದರ ಮೊಗ್ಗು, ನಾಭಿಯೆ ಪಾತೆ. 
ದೇವಿಯ ಮಿಾನಖಂಡವೆ ಬತ್ತಳಿಕೆ, ಪಾದದ ಉಗುರುಗೊನೆಗಳೆ ಶರಗಳು ; 
ದೇವಿಯ ಪಾದಕ್ಕೆ ಸುರರು ಸದಾ ಎರಗುವುದರಿಂದ ಅವರ ಮಕುಟಗಳು ತಾಗಿ 
ತಾಗಿ ಆ ಬಾಣಗಳು ಹರಿತವಾಗಿವೆ. 
ಅಶೋಕ ವೃಕ್ಷ ದೋಹದಕ್ಕಾಗಿ ದೇವಿಯ )- 
ಆ ಅಚೇತನವಾದ ಮರಕ್ಕೂ ತನ್ನಂತೆ, 


ಹತ್ಮಾಡೆನನೆನಬ್ಬ.. ಬಯಸಿದರೆ, 
4 ಸೌಖ್ಯ” ಉಂಟಾಗುವುದಲ್ಲಾ 
ಎಂದು ಮಹಾದೇವನಿಗೆ ಅಸೂಯೆ | 


ಈಶ್ವರ ಮರೆತು ಸೋ ಭಾ ತೂ ಕೆರೆದುದು 
ಅವನ ಅಪರಾಧ. ಆಕೆ ಅವನನ್ನು . ಒದೆದಾಗ..ಉಂಬಾದ ಕಾಲ್ಲಡಗದ ದನಿ 
ಮನ್ಮಥನ ಜಯೆಘೋಷದಂತಿದೆ. ತನ್ನನ್ನು ಹಿಂದೆ ಸುಟ್ಟ ಶಿವನ ಮೇಲೆ 
ಅನನೀಗ ಸೇಡುತೀರಿಸಿಕೊಳ್ಳುವಂತೆ ತೋರುತ್ತಿದೆ. 

ಕನುಲಗಳು ದೇವಿಯ ಪಾದಯುಗಕ್ಕೆ ಸಮಾನನಲ್ಲ. ಅವು ಮಂಜಿನಲ್ಲಿ ಕೆಡು 
ತ್ತವೆ ಇರುಳು ಮುಚ್ಚಿಕೊಳ್ಳುತ್ತವೆ, ಲಕ್ಷ್ಮಿಗೆ ಕೇವಲ ಅವಾಸವಾಗಿವೆ. 
ದೇವಿಯ ಪಾದಗಳಾದರೊ ಮಂಜಿನಲ್ಲಿ ಕೆಡುವುದಿಲ್ಲ. (ಹಿಮಾಲಯನೆ ಅನಳ 
ತೌರುಮನೆ, ಪತಿಗೃಹ), ಇರುಳು ಮುಚ್ಚಿ ಕೊಳ್ಳುವುದಿಲ್ಲ, ಲಕ್ಷ್ಮಿಯನ್ನು ಬೇಡಿ 
ದವರಿಗೆ ಅನುಗ್ರಹಿಸುತ್ತವೆ. 

ದೇವಿಯ ಚರಣಯುಗಳ ದೇವಸ್ತ್ರೀಯರೆ' ಕರಕಮಲಗಳನ್ನು ನಖಚಂದ್ರ ನಿಂದೆ 
ಮುಚ್ಚಿ ಸುತ್ತದೆ. ಎಂದರೆ, ಅನರು ದೇವಿಯ ಚರಣಗಳಿಗೆ ಕೈ ಮುಗಿಯುತ್ತಾ ಕೆ. 
ಸುರತರುಗಳನ್ನು ದೇವಿಯ ಚೆರಣಗಳು ನಾಚಿಸುತ್ತವೆ ; ಏಕೆಂದರೆ, ಆ ಕಲ್ಲ 
ವೃಕ್ಷಗಳು ದೇವತೆಗಳಿಗಷ್ಟೆ ಫಲ ಕೊಡತಕ್ಕದ್ದು, ದೇವಿಯ ಪಾದಗಳಾದರೊ 
ಸಕಲಲೋಕಕ್ಕೂ ವರನೀಯುತ್ತ ನೆ. 

ದೇವಿಯೆ ಪಾದಾಭಿಸೇಕೆ ಜಲ ಅನಳ ಕಾಲಿಗೆ ಹಚ್ಚಿದೆ ಅಲತಿಗೆರೆಸದಿಂದ 


ಕೆಂಪಾಗಿ, ಸರಸ್ವತಿಯೆ ಮುಖದ ತಾಂಬೂಲರಸದಂತೆ ಕಂಗೊಳಿಸುತ್ತ ಜಿ. 
ಅರಾವ_ ಶಬ್ದ. ಭ್ಯ 


ಹಾ 


೪೧, 
೪೨, 


ಲತ್ಮಿ . 
ಲ೪, 
೮೫, 


೪೬, 


೪೮೩೭, 


ಲಲ, 
೮೯, 


~ ಟಿಪ್ಪಣಿಗಳು ೪ 


ಶಿರಿಸ ಶಿರೀಷ ಕುಸುಮ. ಪೃಥುಲ- ವಿಶಾಲ. 

ತರಳ. ಚಂಚಲ. ಇಂದ್ರಾದಿ ಸುರರು ದೇವಿಯ ಅಂತಃಪುರೆವನ್ನು ಪ್ರವೇಶಿಸೆ 
ಲಾರದೆ ಬಾಗಿಲಲ್ಲೆ ನಿಂತು ಸಿದ್ಧಿ ಗೊಳ್ಳು ತ್ತಾರೆ. ಅಣಿಮಾದಿ ಸಿದ್ಧಿಗಳು ದೇವಿಯ 
ಬಾಗಿಲಲ್ಲೆ ಯಾನಾಗಲೂ ಇರತಕ್ಕ ದ್ದು. 

ಶೃ ೦ಗಾರಕಸ ಕೆಂಪು ಎಂದು ಕಲ್ಪ ತೆ 

ಬೆಂದ ದ್ರನ ವೃದ್ಧಿ ಕ್ಷಯಗಳಿಗೆ ಇಲ್ಲಿ ಉತ್ಪ್ರೇಕ್ಷೆಯಿಂದ ಕಾರಣ ಹೇಳಲಾಗಿದೆ, 
ಹತ್‌ ಸ! ಸ್ಟ ಅಣಿಮಾದಿ ಅಷ್ಟೆ) ಶ್ವರ್ಯಗಳು. ನಿತ್ಯೆಯರು. ತ್ರಿಪುರ 
ಸುಂದರಿ ಮುಂತಾದ ಹದಿನಾರು ಮಂದಿ ನಿತ್ಯೆಯರು. ದೇವಿಯೆ ತಾನು ಎಂದು 
ಐಕ್ಯಭಾವದಿಂದ ಸ್ತುತಿಸುವವನಿಗೆ ಪ್ರಲಯಕಾಲಾಗ್ದಿಯೆ ಆರತಿಯಾಗುತ್ತದೆ. 
ದೇವಿಯ ಮಹಿಮೆ ಅಂಥದು. 

ವಿಧಿಯ ಪತ್ನಿ ಸರಸ್ಪತಿ. ಹರಿಸತಿ ಲಕ್ಷ್ಮಿ, ಮರಗಳಿಗೆ ದೇನಿಯ ಪಾದ 
ತಾಡನ ಸಿಕ್ಕೆ ಬಹುದೆ ಹೊರತು ಆಲಿಂಗನಭಾಗ್ಯ ಸಿಕ್ಕದು. 

ವಪು___ದೇಹ. 

ಪರಬ ಹ್ಮಮಹಿಸಿ-ಪರಬ್ರ ಹ್ಮನಾದ ಸದಾಶಿವನ ಪ 

"ಸ್ವಂತ ಕಿರಣಾಳಿಯಿಂದ? ಎಂದರೆ ರನಿಯ Nien ಎಂದೂ "ತನ್ನ ಜಲ 
ದಿಂದ' ಎಂದರೆ ಕಡಲಿನ ಜಲದಿಂದ ಎಂದೂ ಅನ್ವ ಯಿಸಿಕೊಳ್ಳ ಬೇಕು. 


ಇ. ಖಿ. ಕೆ. ಅವರ ಕೃತಿಗಳು 


ಕವಿತೆ 
ತಾರಾಸಖ 
ಅನಂತೆ-ಪೃ ಧಿ 
ಪ್ರಕೃತಿ 


ವಿಮರ್ಶೆ 
ಕನ್ನಡ ಚತುರ್ಮುಖ 


ಬ್‌ 
ಕೆ ಪಲ್ಲ 
ಅನುನಾದ ಜು 


ಸಾಹಿತ್ಯ ವಿಮರ್ಶೆಯ ತತ್ತ್ವಗಳು ' 
ಕನ್ನಡ ನಾಗಾನಂದ 

ಕನ್ನಡ ಯಶೋಧರಚರಿತ 

ಭಾಸನ ಎರಡು ನಾಟಿಕಗಳು 

ಕನ್ನಡ ಸೌಂದರ್ಯಲಹರಿ 


ಸಂಪಾದಿತ 
ಹೆರಿಶ್ಚ ಂದ್ರ ಸಾಂಗತ್ಯ 


